CPMG/ KA/ BG-GPO/13/2003-2005 





9 


ಕರ್ನಾಟಕ ರಾಜ್ಯಪತ್ರ 


ಪಕಸ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೨೩, ೨೦೦೩ (ಕಾರ್ತಿಕ ೧, ಶಕ ವರ್ಷ ೧೯೨೫) | ಸಂಚಿಕೆ ೪೨ 


ಭಾಗ - ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 








ತಾಲ್ಲೂಕು ಸಮಾಜ ಕಲ್ಕಾಣ ಅಧಿಕಾರಿಗಳ ಕಛೇರಿ, ಹಾವೇರಿ ತಾಲ್ಲೂಕು, ಹಾವೇರಿ ಜಿಲ್ಲೆ 
ಸಂಖ್ಯೆ: ತಾಸಕಅ-ಎಸ್‌-1-ಸಿಆರ್‌-7/ 2003-04/ 630, ದಿನಾಂಕ: 15ನೇ ಸೆಪ್ಟೆಂಬರ್‌ 2003 
ವಿಷಯ: ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ಹಾಗೂ 2002ರ ಅನುಷ್ಟಾನದ ಬಗ್ಗೆ. 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ-56, ಯೋಮಸ-02 (1), ದಿ: 18-7-2002. 
ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ, 2000 ಮತ್ತು ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ನಿಯಮಗಳು 
2002 ಈಗಾಗಲೇ ಜಾರಿಗೆ ಬಂದಿದ್ದು. ಸದರಿ ಅಧಿನಿಯಮದ ರೀತ್ಯಾ, ಎಲ್ಲಾ ಸಾರ್ವಜನಿಕ ಪ್ರಾಧಿಕಾರಗಳು (ಕಛೇರಿಗಳು) ಅಧಿನಿಯಮದ 
ಸೆಕ್ಸನ್‌ 2 (ಎ) ಅಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ, ಸಕ್ಷಮ ಹಾಗೂ ಮೇಲ್ಲನವಿ ಪ್ರಾಧಿಕಾರಿಗಳನ್ನು ನೇಮಿಸಬೇಕಾಗಿರುತ್ತದೆ. ಅದರಂತೆ, 
ತಾಲ್ಲೂಕು ಮಟ್ಟದ ಹಂತದಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಸಕ್ಷಮ ಹಾಗೂ ಮೇಲ್ಮನವಿ ಪ್ರಾಧಿಕಾರಿಗಳಾಗಿ ಈ 
ಕೆಳಗಿನಂತೆ ನೇಮಿಸಲಾಗಿದೆ. 





ಸಕ್ಷಮ ಪ್ರಾಧಿಕಾರ ಅಪೀಲು ಪ್ರಾಧಿಕಾರ 
ತಾಲ್ಲೂಕು ಮಟ್ಟದಲ್ಲಿ ಕಛೇರಿ ಅಧೀಕ್ಷಕರು ತಾಲ್ಲೂಕು ಸಮಾಜ ಕಲ್ಕಾಣಾಧಿಕಾರಿಗಳು 
ಸರ್ಕಾರದ ಅಧಿನಿಯಮದ ಸೆಕ್ಷನ್‌ 3 (ಬಿ) ಅಡಿಯಲ್ಲಿ ನಿಗದಿಪಡಿಸಿದಂತೆ, ಈ ಕೆಳಗೆ ತಿಳಿಸಿರುವ 4 ಶೀರ್ಷಿಕೆಗಳಲ್ಲಿ ತಿಳಿಸಿರುವ 
ವಿವರಗಳನ್ನು ಸಾರ್ವಜನಿಕ ಪ್ರಕಟಣೆಗಾಗಿ ಈ ಕೆಳಗಿನಂತೆ ತಿಳಿಯಪಡಿಸಿದೆ. 
1). ಇಲಾಖೆಯ ಸಂಘಟನೆ, ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳು:- 
ತಾಲ್ಲೂಕು ಹಂತದಲ್ಲಿ ತಾಲ್ಲೂಕು ಸಮಾಜ ಕಲ್ಕಾಣಾಧಿಕಾರಿಗಳ ಕಛೇರಿಯು ತಾಲ್ಲೂಕು ಪಂಚಾಯತ್‌ನ ವ್ಯಾಪ್ತಿಯಡಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು, ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ಕಛೇರಿಯ ಮುಖ್ಯಸ್ಥರಾಗಿರುತ್ತಾರೆ. ಇವರಿಗೆ ಸಹಕರಿಸಲು ಸದರಿ 



































ಕಚೇರಿಯಲ್ಲಿ ಈ ಕೆಳಗಿನಂತೆ ಪೂರಕ ಸಿಬ್ಬಂದಿ ವ್ಯವಸ್ಥೆ ಇರುತ್ತದೆ. 
1) ಕಚೇರಿ ಅಧೀಕ್ಷಕರು 1 ಹುದ್ದೆ 
2) ಪ್ರಥಮ ದರ್ಜೆ ಸಹಾಯಕರು 1 ಹುದ್ದೆ 
3) ದ್ವಿತೀಯ ದರ್ಜೆ ಸಹಾಯಕರು 1 ಹುದ್ದೆ 
4) ಬೆರಳಚ್ಚುಗಾರರು 1 ಹುದ್ದೆ 
5) ಗ್ರೂಪ್‌ ಡಿ ನೌಕರರು 1 ಹುದ್ದೆ 

















ಈ ಕಾರ್ಯಾಲಯದ ಅಧೀನದಲ್ಲಿ ಈ ಕೆಳಗಿನ ಸಂಸ್ಥೆಗಳು ಬರುತ್ತವೆ. 
ಸರ್ಕಾರಿ ಸಾರ್ವಜನಿಕ ಮೆಟ್ರಿಕ್‌ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, ಹಾವೇರಿ. 
2. ಸರ್ಕಾರಿ ಸಾರ್ವಜನಿಕ ಮೆಟ್ರಿಕ್‌ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯ, ಹಾವೇರಿ. 


(೧೪೮೧) 


೧೪೮೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 





ಸರ್ಕಾರಿ ಪರಿಶಿಷ್ಟ ವರ್ಗದ ಮೆಟ್ರಿಕ್‌ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, ಹಾವೇರಿ. 
ಸರ್ಕಾರಿ ಮೆಟ್ರಿಕ್‌ ನಂತರದ ಗಂಡುಮಕ್ಕಳ ವಿದ್ಯಾರ್ಥಿ ನಿಲಯ, ಹಾವೇರಿ. 
ಸರ್ಕಾರಿ ಮೆಟ್ರಿಕ್‌ ನಂತರದ ಹೆಣ್ಣುಮಕ್ಕಳ ವಿದ್ಯಾರ್ಥಿ ನಿಲಯ, ಹಾವೇರಿ. 
ಸರ್ಕಾರಿ ಸಾರ್ವಜನಿಕ ಮೆಟ್ರಿಕ್‌ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, ಕಬ್ಬೂರ. 
ಸರ್ಕಾರಿ ಸಾರ್ವಜನಿಕ ಮೆಟ್ರಿಕ್‌ ಪೂರ್ವ ಬಾಲಕರ ವಿದ್ಯಾರ್ಥಿ ನಿಲಯ, ಹೊಸರಿತ್ತಿ. 
ಸರ್ಕಾರಿ ವಸತಿ ಶಾಲೆ, ಹಾವೇರಿ. 
ಸರ್ಕಾರಿ ಮಹಿಳಾ ಹೊಲಿಗೆ ತರಬೇತಿ ಕೇಂದ್ರ. ಹಾವೇರಿ. 
10. ಮಹಿಳಾ ಕಲ್ಯಾಣ ಕೇಂದ್ರ, ನೆಗಳೂರು. 

ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ತಾಲ್ಲೂಕು ಮಟ್ಟದಲ್ಲಿ ಪ. ಜಾತಿ: ಪ. ವರ್ಗಗಳ ಸರ್ವತೋಮುಖ 
ಅಭಿವೃದ್ಧಿಗಾಗಿ ಈ ಕೆಳಕಂಡ ಶೈಕ್ಷಣಿಕ ಮತ್ತು ಆರ್ಥಿಕ ನೆರವಿನ ಯೋಜನೆಗಳನ್ನು ಅನುಷ್ಟಾನಗೊಳಿಸಲಾಗುತ್ತಿದೆ. 

18 ರಿಂದ 35 ವರ್ಷದೊಳಗಿನ ಮಹಿಳೆಯರಿಗೆ ಹೊಲಿಗೆ ತರಬೇತಿ 
ಕಾನೂನು ಪದವೀಧರರಿಗೆ ಧನ ಸಹಾಯ 
ನರ್ಸರಿ ಮತ್ತು ಮಹಿಳಾ ಕಲ್ಕಾಣ ಕೇಂದ್ರ 
ಮೆಟ್ರಿಕ್‌ ನಂತರದ ಪ. ಜಾ: ಪ. ವ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 
ಪ್ರಥಮ ಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪ. ಜಾತಿ : ಪ. ವ. ವಿದ್ಯಾರ್ಥಿಗಳಿಗೆ ಬಹುಮಾನ ಹಣ 
ಎಸ್‌ಎಸ್‌ಎಲ್‌ಸಿ ವಿದ್ಯಾರ್ಥಿಗಳಿಗೆ. 
6. ಪ. ಜಾ: ಪ. ವ. ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ 
7. ಪ. ಜಾ: ಪ. ವ. ವಿದ್ಯಾರ್ಥಿಗಳಿಗೆ ಪ್ರತಿಭಾ ವಿದ್ಯಾರ್ಥಿ ವೇತನ 
8 
9 


೬೦ 0 XJ ಲಾ ಊ & YW 


ಊಂ ಮು YW VN =m 


€ € 


ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ನಿಲಯಗಳು 
-. ಕಾಲೇಜ್‌ ವಿದ್ಯಾರ್ಥಿ : ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್‌ ಸೌಲಭ್ಯ 
10. 1 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ವಸತಿ ಶಾಲೆ ಸೌಲಭ್ಯ 
11. ಕಾಲೇಜ್‌ ಹಾಸ್ಟೆಲ್‌ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಊಟ ಮತ್ತು ವಸತಿ ವೆಚ್ಚಗಳ ಸಹಾಯ 
12. ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವ ಪಾಲಕರ ಮಕ್ಕಳಿಗೆ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ವೇತನ 
13. ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ 1 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 
14. ಅಸ್ಪೃಶ್ಯತಾ ನಿವಾರಣೆ ಕಾರ್ಯಕ್ರಮಗಳ ಅನುಷ್ಠಾನ 
15. ಜಾತಿ ಪರಿಶೀಲನೆ 
16. ವಿಶೇಷ ಘಟಕ ಯೋಜನೆ ಕಾರ್ಯಕ್ರಮಗಳ ಅನುಷ್ಠಾನ 
17. ಗಿರಿಜನ ಉಪಯೋಜನೆಯಡಿಯ ಕಾರ್ಯಕ್ರಮಗಳ ಅನುಷ್ಟಾನ 
18. 6, 7ನೇ ತರಗತಿ ಪರಿಶಿಷ್ಟ ಜಾತಿ ಬಾಲಕಿಯರಿಗೆ ಪ್ರೋತ್ಸಾಹ ಶಿಷ್ಯವೇತನ 
19. 8 ರಿಂದ 10ನೇ ತರಗತಿ ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಬಾಲಕಿಯರಿಗೆ ಪ್ರೋತ್ಸಾಹ ಶಿಷ್ಯವೇತನ 
20. ಪ್ರಥಮ ಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವ ಪ. ಜಾ: ಪ. ವ.ದ ಕಾಲೇಜ್‌ ವಿದ್ಯಾರ್ಥಿಗಳಿಗೆ ಬಹುಮಾನ 
ಹಣ. 
21. ಅಂತರಜಾತಿ ವಿವಾಹವಾದ ದಂಪತಿಗಳಿಗೆ ಪ್ರೋತ್ಸಾಹಧನ. 
2. ಅಧಿಕಾರಿಗಳು ಮತ್ತು ನೌಕರರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಹಾಗೂ ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ 
ಕಾರ್ಯವಿಧಾನ. 
ಮೇಲೆ ವಿವರಿಸಿರುವಂತೆ, ಶೀರ್ಷಿಕೆ (1)ರಲ್ಲಿ ತಿಳಿಸಿರುವ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ತಾಲ್ಲೂಕು ಸಮಾಜ 
ಕಲ್ಯಾಣಾಧಿಕಾರಿಗಳ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಎಲ್ಲಾ ವಿಷಯಗಳ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಅಧಿಕಾರವು 
ತಾಲ್ಲೂಕು ಮಟ್ಟದಲ್ಲಿ, ಸಂಬಂಧಿಸಿದ ತಾಲ್ಲೂಕು ಪಂಚಾಯತ್‌ನ ಕಾರ್ಯ ನಿರ್ವಹಣಾ ಅಧಿಕಾರಿಗಳಿಗೆ ಇರುತ್ತದೆ. 
ಅಧಿಕಾರಿಗಳ ಕರ್ತವ್ಯಗಳು:- 
ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು:- ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ನಿರ್ವಹಿಸುವ ಪ್ರತಿಯೊಂದು 
ಕರ್ತವ್ಯಗಳ ಬಗ್ಗೆ ಜಾಬ್‌ ಡಾಟ್‌ ಪ್ರತಿ ಲಗತ್ತಿಸಿದೆ. 
3. ಕಛೇರಿ ಸಿಬ್ಬಂದಿಯವರ ಕರ್ತವ್ಯ ನಿರ್ವಹಣೆ ವಿವರಗಳು:- 
ಕಛೇರಿ ಸಿಬ್ಬಂದಿ ವರ್ಗದವರು ಸಂಬಂಧಿಸಿದ ಅಧಿಕಾರಿಗಳ ವ್ಯಾಪ್ತಿಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಆಯಾ ಅಧಿಕಾರಿಗಳಿಗೆ 
ಪೂರಕವಾಗಿ ಸಹಾಯವಾಗುವಂತೆ ಕಾರ್ಯ ನಿರ್ವಹಿಸುವರು. ಸಾರ್ವಜನಿಕರಿಂದ, ಮೇಲಧಿಕಾರಿಗಳ ಕಛೇರಿಯಿಂದ ಹಾಗೂ ಅಧೀನ 
ಅಧಿಕಾರಿಗಳಿಂದ ಬರುವಂತಹ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ಸ್ವೀಕರಿಸಿ, ಸಂಬಂಧಿಸಿದ ಅಧಿಕಾರಿಗಳ ಹಾಗೂ 
ಕಛೇರಿ ಅಧೀಕ್ಷಕರ ಕಿರುಸಹಿ ಮಾಡಿಸಿದ ನಂತರ, ಸದರಿ ಪತ್ರಗಳನ್ನು ನೋಂದಾಯಿಸಿ, ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಸ್ವೀಕೃತಿ 
ಪಡೆದು ನೀಡಲಾಗುವುದು. 


ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೪೮೩ 





ತುರ್ತು ಟಪಾಲುಗಳ ಬಗ್ಗೆ ಆದ್ಯತೆ ಮೇರೆಗೆ ವಿಷಯ ನಿರ್ವಾಹಕರು ಕಛೇರಿ ಕೈಪಿಡಿಯ ಪ್ರಕಾರ, ಕಡತವನ್ನು ಪ್ರಾರಂಭಿಸಿ, 


ಅಧಿಕಾರಿಗಳ ಅನುಮೋದನೆಗಾಗಿ ಅಥವಾ ಮಂಜೂರಾತಿಗಾಗಿ ಕ್ರಮ ಕೈಗೊಳ್ಳುವುದು. 


3. 


1. 


ಮು ಯ ಗಧಾ ಸ 


ಇಲಾಖೆಯು ತನ್ನ ಪ್ರಕಾರ್ಯಗಳನ್ನು ನಿರ್ವಹಿಸುವಲ್ಲಿ ರೂಪಿಸಿರುವ ಗುಣಮಟ್ಟಗಳು 
ಕಚೇರಿಯಲ್ಲಿ ಸ್ವೀಕರಿಸಲಾಗುವ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ನೋಂದಾಯಿಸಿ, ಆ ದಿನವೇ ವಿಷಯ 
ನಿರ್ವಾಹಕರಿಗೆ ನೀಡುವಂತಹ ವ್ಯವಸ್ಥೆ ಹಾಗೂ ನಿಗದಿತ ಅವಧಿಯೊಳಗೆ ಇತ್ಯರ್ಥಪಡಿಸುವುದು. 
ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಮಾಡಲು ಮಾಸಿಕ ಸಭೆಗಳನ್ನು ಏರ್ಪಡಿಸುವುದು. 
ಆಗಿಂದಾಗ್ಗೆ ಅಧಿಕಾರಿಗಳಿಂದ ಹಾಗೂ ಕಛೇರಿ ಅಧೀಕ್ಷಕರಿಂದ ವಿಷಯ ನಿರ್ವಾಹಕರ ಮೇಜು ತಪಾಸಣೆ ಕಾರ್ಯ. 
ಇಲಾಖಾ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರಿಗೆ ಕಾರ್ಯಾಗಾರ ನಡೆಸುವುದು. 
ಸರ್ಕಾರವು: ಮೇಲಧಿಕಾರಿಗಳು ನೀಡುವ ಆದೇಶಗಳನ್ನು ಹಾಗೂ ಸುತ್ತೋಲೆಗಳನ್ನು ತ್ವರಿತಗತಿಯಲ್ಲಿ ಪಾಲಿಸುವುದು. 
ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆಯ ಬಗ್ಗೆ ಸಾರ್ವಜನಿಕರಿಗೆ ಸೂಕ್ತ ಮಾಹಿತಿ ನೀಡುವುದು. 
ಮಾಹಿತಿಯನ್ನು ಪಡೆಯುವುದಕ್ಕಾಗಿ ನಾಗರೀಕರಿಗೆ ದೊರೆಯಬಹುದಾದ ಅನುಕೂಲತೆಯ ವಿವರಗಳು:- 
ಇಲಾಖೆಯ ಕಾರ್ಯಕ್ರಮ ಹಾಗೂ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಗಳು ಆದೇಶಗಳು, ವಾರ್ಷಿಕ ಸಂಕಲನ ಕ್ರಿಯಾ 
ಯೋಜನೆ ಹಾಗೂ ಕಿರುಹೊತ್ತಿಗೆಗಳನ್ನು ಸಾರ್ವಜನಿಕರ ಪ್ರಕಟಣೆಗಾಗಿ ನೀಡುವುದು. 
ಸಾರ್ವಜನಿಕ ಕುಂದುಕೊರತೆಗಳಿಗೆ ಸಂಬಂಧಿಸಿದಂತೆ, ಪ್ರತ್ಯೇಕ ಸಂಪರ್ಕಾಧಿಕಾರಿಗಳನ್ನು ನೇಮಿಸಿರುವುದು. 
ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ರೀತ್ಯಾ ರಾಜ್ಯಮಟ್ಟದಲ್ಲಿ, ಜಂಟಿ ನಿರ್ದೇಶಕರು (ವಿ. ನಿ. ಯೋ) 
ಯವರನ್ನು ಸಕ್ಷಮ ಪ್ರಾಧಿಕಾರವಾಗಿ ಹಾಗೂ ಸಮಾಜ ಕಲ್ಯಾಣ ಆಯುಕ್ತರವರನ್ನು ಮೇಲ್ಮನವಿ ಪ್ರಾಧಿಕಾರವನ್ನಾಗಿ, ಹಾಗೂ 
ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಮಾಜ ಕಲ್ಕಾಣಾಧಿಕಾರಿಗಳನ್ನು ಸಕ್ಷಮ ಪ್ರಾಧಿಕಾರವನ್ನಾಗಿ, ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌ರವರನ್ನು ಮೇಲ್ಮನವಿ ಪ್ರಾಧಿಕಾರಿಯನ್ನಾಗಿಯೂ, ಅದೇ ರೀತಿ ತಾಲ್ಲೂಕು ಮಟ್ಟದಲ್ಲಿ ಕಛೇರಿ 
ಅಧೀಕ್ಷಕರನ್ನು ಸಕ್ಷಮ ಪ್ರಾಧಿಕಾರಿಯಾಗಿ ಹಾಗೂ ತಾಲ್ಲೂಕು ಸಮಾಜ ಕಲ್ಕಾಣಾಧಿಕಾರಿಗಳನ್ನು ಮೇಲನವಿ ಪ್ರಾಧಿಕಾರಿಯನ್ನಾಗಿ 
ನೇಮಿಸಲಾಗಿದೆ. 
ಇಲಾಖೆಯಲ್ಲಿ ಮಂಜೂರಾತಿಗಾಗಿ ನೀಡಲಾಗಿರುವ ಕಾಲಾವಧಿ ನಿಗದಿ ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂತಹ 
ಕಾರ್ಯಪಟ್ಟಿ ಮಾಡಿ ಪ್ರಕಟಿಸಿದೆ. 
ತಾಲ್ಲೂಕು ಸಮಾಜ ಕಲ್ಕಾಣಾಧಿಕಾರಿಗಳು, 


ಪಿ. ಆರ್‌. 1117 ಹಾವೇರಿ ತಾಲ್ಲೂಕು, ಹಾವೇರಿ ಜಿಲ್ಲೆ. 


IN COURT OF IInd A. ೦. M. M., BANGALORE CITY 
NOTIFICATION 
Dated: 26th SEPTEMBER 2003 
It is here by notified for the information of the general public that the under mentioned properties 


are seized and are in Police Custody of Thilakanagra Police Station Bangalore City, Any persons having 
lien over the properties may appear before this court and establish his lien over the property with in six 
months from the date this notification, failing which the under mentioned properties will be confisicated to 
the Government and disposed of according to Law. 


Note:- List of properties sized at Thilakanagra Police Station are enclosed here with for kind 
perusal. 
IInd Additional Chief Matropolitan Magistrate, 
Bangalore. 


ತಿಲಕನಗರ ಪೊಲೀಸ್‌ ಠಾಣೆಯಲ್ಲಿ ವಾರಸುದಾರರಿಲ್ಲದ ಮಾಲುಗಳನ್ನು ಅಮಾನತ್ತುಪಡಿಸಿರುವ ಬಗ್ಗೆ ವಿವರ 





ಸಂ 


ಮೊ.ಸಂ | ಪಿ.ಎಫ್‌.ನಂ ಅಮಾನತ್ತುಪಡಿಸಿದ ಮಾಲುಗಳ ವಿವರ 





54/99 | 26/99 1. ಒಂದು ಲಾರಿ ನಂ. KA-04-1110, E-No. 143998, CH. No- 264279 





A ಇ 


890/01 | 175/01 1. ಒಂದು ಯಮಹ M/C, CTV-353, E-No-lLl, 125879, CH. No.-ILI-125879 


2. K. BAJAJ M/C. No. KA-03-V 3921, E-No. - DBMBDG-29482, 
CH. No- DBFBDG-24911 
. 8/ CHETAK S/C KA-02-1-6037, E.No-06 M94 JO 3847, 
CH. No-06F941-21396 
. BAJAJ 150 S/C MEQ-668, E.No-E 321-118813. CH.No. 030312-118038 
. BAJAJ S/C CAV-331, E. No-S 400119441, CH. No- 22022218354 


ಲು 











- ಓಂದು 5/0೦ No. PJU- 3956. E-No.-03E 1662128. 
. ಹಿರೋ ಪುಚ್‌ M/C KA-03-4-5802, E. NO. ೮೩೨6241, CH. No-EA 95700 
- ಓಂದು RAJDOOT-CAJ-9702, E. No- 111-5557124, 


CH. No. C-11B09577 
4. ಒಂದು ಯಮಹ ನಂ. ಇಲ್ಲಾ ENG No.-IBO 68225, CH. No. 1010-68225 


892/01 | 176/01 


YN FPN 














೧೪೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 























4. 28/02 | 402 1. ಒಂದು TVS 50 XL No. KA 02 V-5921, 5. [10-ಇಲ್ಲಾ, 
CH. No. 1710FT-57650 
5. 30/02 | 502 1. ಮಾರುತಿ ವ್ಯಾನ್‌ No. MH-03-H-2119, E. No. F8031078049, 
CH. No. SB3081 M 710725 
6. 31/02 | 602 1. ಒಂದು RX ಯಮಹ M/C CKM 858, E. No. DL 1041458, CH. No.-%್ಲಾ 
7. 3202 | 702 1. ಒಂದು ಕವಾಸಕಿ M/C KA01-E- 6044, 6. No. BDE- 026571, 
CH. No. 300027577 
8. 33/02 | 8/02 1. ಒಂದು TVS 50 XL No. KA05 B- 3721, E. No- ಇಲ್ಲಾ 
CH. No- A 608 F 443621 














P.R.1116 IInd Additional Chief Matropolitan Magistrate, Bangalore. 
ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರರವರ ಕಛೇರಿಯ ನಡವಳಿಕೆಗಳು 
ಸಂಖ್ಯೆ: ಡಿಆರ್‌ಕೆ: ಎಲ್‌ಕ್ಕೂಡಿ : ಸಿಆರ್‌: 139: 2001-02, ದಿನಾಂಕ: 22ನೇ ಸೆಪ್ಟೆಂಬರ್‌, 2003 
ವಿಷಯ: ಬಂಗಾರಪೇಟೆ ತಾಲ್ಲೂಕು ಶ್ರೀ ಬೀರೇಶ್ವರ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ. ಕಾಮಸಮುದ್ರ ಈ 
ಸಂಘವನ್ನು ಪುನಶ್ಚೇತನಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಈ ಕಚೇರಿಯ ಆದೇಶದ ಸಂಖ್ಯೆ: ಡಿಆರ್‌ಕೆ: ಎಲ್‌ಕ್ಕೂಡಿ: ಸಿಆರ್‌. 139: 2001-02, ದಿನಾಂಕ: 27-11-2002. 
2. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ಇವರ ಪತ್ರದ ಸಂಖ್ಯೆ: ಸನಿ: 
49: ಬಿಬಿಎಂ: ಎಲ್‌ಕ್ಕೂಡಿ: ಸಿಆರ್‌. 53: 2003-04, ದಿನಾಂಕ: 15-9-2003. 
ಪ್ರಸ್ತಾವನೆ: 
ಬಂಗಾರಪೇಟೆ ತಾಲ್ಲೂಕು ಶ್ರೀ ಬೀರೇಶ್ವರ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಇದು ತನ್ನ ಕಾರ್ಯವನ್ನು 
ನಿರ್ವಹಿಸದೆ ಸ್ಥಗಿತಗೊಂಡಿದ್ದರಿಂದ ಸಂಘವನ್ನು ಯಣಸಮಾಪನೆಗೊಳಪಡಿಸಿ ಸಂಘಕ್ಕೆ ಶ್ರೀ ಕೆ. ಎನ್‌. ತಿಮ್ಮಯ್ಯ, ಸಹಕಾರ ಸಂಘಗಳ 
ನಿರೀಕ್ಷಕರು, ಸಹಕಾರ ಸಂಘಗಳ ಉಪನಿಬಂಧಕರವರ ಕಛೇರಿ, ಕೋಲಾರ ಜಿಲ್ಲೆ, ಕೋಲಾರ ಇವರನ್ನು ಸಮಾಪನಾಧಿಕಾರಿಯನ್ನಾಗಿ 
ನೇಮಕ ಮಾಡಿ ಉಲ್ಲೇಖ (1)ರಲ್ಲಿ ಆದೇಶವನ್ನು ಹೊರಡಿಸಲಾಗಿತ್ತು. 
ನಂತರ ಶ್ರೀ ಕೆ. ಎನ್‌. ತಿಮ್ಮಯ್ಯ ಇವರು ನಿವೃತ್ತಿ ಹೊಂದಿದ್ದುದರಿಂದ ಅವರ ಬದಲಿಗೆ ಶ್ರೀ ಎಂ. ಗಂಗಪ್ಪ, ದ್ವಿತೀಯ ದರ್ಜೆ 
ಸಹಾಯಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರವರ ಕಛೇರಿ, ಕೋಲಾರ ಉಪವಿಭಾಗ, ಕೋಲಾರ ಇವರನ್ನು 
ಸಮಾಪನಾಧಿಕಾರಿಯನ್ನಾಗಿ ಆದೇಶವನ್ನು ಮಾರ್ಪಡಿಸಲಾಗಿದ್ದಿತು. 
ಈಗ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, ಕೋಲಾರ ಇವರು ಈ ಕೆಳಕಂಡಂತೆ 
ವರದಿಯನ್ನು ಸಲ್ಲಿಸಿರುತ್ತಾರೆ. 
ಬಂಗಾರಪೇಟೆ ತಾಲ್ಲೂಕು ಶ್ರೀ ಬೀರೇಶ್ವರ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಕಾಮಸಮುದ್ರ ಈ ಸಂಘದ 
ಕಾರ್ಯವ್ಯಾಪ್ತಿಗೆ ಬರುವ ಕಾಮಸಮುದ್ರ ಹೋಬಳಿ ಮತ್ತು ಬೂದಿಕೋಟೆ ಹೋಬಳಿಗಳಲ್ಲಿ ಸುಮಾರು 25000 ಕುರಿಗಳನ್ನು ಒಂದು 1000 
ಕುಟುಂಬದವರು ಹೊಂದಿದ್ದು. ಈ ಹೋಬಳಿಯಲ್ಲಿ ಹೆಚ್ಚಾಗಿ ಕಾಡು ಮತ್ತು ನೀರಿನ ಅನುಕೂಲವಿರುವುದರಿಂದ ಕುರಿಗಳ ಅಭಿವೃದ್ಧಿಗೆ 
ಉತ್ತಮವಾದ ವಾತಾವರಣ ಹೊಂದಿರುವುದು. ಅಲ್ಲದೆ ಕುರಿಗಳ ಅಭಿವೃದ್ಧಿಗೆ ಯೋಗ್ಯವಾದ ಸ್ಥಳವೆಂದು ಪಶು ಸಂಗೋಪನೆ 
ಇಲಾಖೆಯವರು ಕಾರ್ಯವನ್ನು ಹಮಿಕೊಂಡಿರುತ್ತಾರೆ ಎಂಬುದಾಗಿ ಸಂಘದ ಸಮಾಪನಾಧಿಕಾರಿಗಳು ವರದಿ ಮಾಡಿರುತ್ತಾರೆ ಎಂಬುದಾಗಿ 
ತಿಳಿಸಿ ಸಂಘವನ್ನು ಪುನಶ್ಚೇತನಗೊಳಿಸಬೇಕೆಂದು ಕೋರಿರುತ್ತಾರೆ. 
ಯಣ ಸಮಾಪನೆಯಲ್ಲಿರುವ ಬಂಗಾರಪೇಟೆ ತಾಲ್ಲೂಕು ಶ್ರೀ ಬೀರೇಶ್ವರ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., 
ಕಾಮಸಮುದ್ರ ಈ ಸಂಘವನ್ನು ಪುನಃಶ್ಚೇತನಗೊಳಿಸುವುದರಿಂದ ಸದಸ್ಯರಿಗೆ ಪ್ರಯೋಜನ ಇದ್ದು ಪುನಃಶ್ನೇತನಗೊಳಿಸಬೇಕೆಂದು, ಸಂಘದ 
ಸಮಾಪನಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಕೋರಿರುವುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೋಲಾರ ಉಪವಿಭಾಗ, 
ಕೋಲಾರ ಇವರ ಶಿಫಾರಸ್ಸನ್ನು ಪರಿಗಣಿಸಿ, ಸಂಘವನ್ನು ಪುನಃಶ್ಚೇತನಗೊಳಿಸಲು ಈ ಆದೇಶವನ್ನು ಹೊರಡಿಸಲಾಗಿದೆ. 
ಆದೇಶ 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ:69 
ಸಿಎಲ್‌ಎಂ: 2001, ದಿನಾಂಕ: 21-11-2001ರ ರೀತ್ಯಾ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಶ್ರೀ ಬಿ. ಸಿ. ಸತೀಶ, ಸಹಕಾರ 
ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಆದ ನಾನು ಉಲ್ಲೇಖ (1)ರಲ್ಲಿ ಬಂಗಾರಪೇಟೆ ತಾಲ್ಲೂಕು ಶ್ರೀ ಬೀರೇಶ್ವರ ಕುರಿ 
ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘ ನಿ., ಕಾಮಸಮುದ್ರ ಇದನ್ನು ಯುಣಸಮಾಪನೆಗೊಳಿಸಿ ಸಮಾಪನಾಧಿಕಾರಿಯನ್ನು ನೇಮಕ 
ಮಾಡಿರುವ ಆದೇಶವನ್ನು ರದ್ದುಪಡಿಸಿ ಸಂಘವನ್ನು ಪುನಃಶ್ಚೇತನಗೊಳಿಸಲಾಗಿದೆಯೆಂದು ಆದೇಶವನ್ನು ಹೊರಡಿಸಲಾಗಿದೆ ಹಾಗೂ ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಸಂಘವನ್ನು ಪುನಃಶ್ಚೇತನಗೊಳಿಸಿ ಆದೇಶಿಸಿದೆ. 
ಷರತ್ತುಗಳು 
1. ಸಂಘವು ಈ ಆದೇಶ ಹೊರಡಿಸಿದ ಒಂದು ತಿಂಗಳೊಳಗೆ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ, ನಿಯಮ ಮತ್ತು ಸಂಘದ 
ಉಪನಿಯಮಗಳಲ್ಲಿ ಹೇಳಿರುವ ಪ್ರಕಾರ ಸರ್ವ ಸದಸ್ಯರ ಸಭೆ ನಡೆಸಲು ಹಾಗೂ ಆಡಳಿತ ಮಂಡಳಿಯನ್ನು ರಚಿಸಲು ಕ್ರಮ 
ತೆಗೆದುಕೊಳ್ಳತಕ್ಕದ್ದು. 


(8. 





ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೪೮೫ 





. ಸಂಘದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ಹಾಲಿ ಇದ್ದಂತೆ ಚಾಲ್ತಿ ಲೆಕ್ಕಗಳನ್ನು ಮುಂದುವರೆಸಿಕೊಂಡು ಹೋಗುವುದು. 
3. ಸಮಾಪನಾಧಿಕಾರಿಯು ತಮ್ಮ ಅವಧಿಯಲ್ಲಿ ವ್ಯವಹಾರ ಮಾಡಿದ್ದಲ್ಲಿ ಲೆಕ್ಕಗಳನ್ನು ಅಳವಡಿಸಿಕೊಂಡು ಕಲಂ 63ರ ರೀತ್ಯಾ ಲೆಕ್ಕ 
ಪರಿಶೋಧನೆಗೆ ಒಳಪಡಿಸತಕ್ಕದ್ದು. 
ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ದಿನಾಂಕ: 22-9-2003 ರಂದು ಹೊರಡಿಸಿದೆ. 
ಬಿ. ಸಿ. ಸತೀಶ್‌ 
ಪಿ. ಆರ್‌. 1118 ಸಹಕಾರ ಸಂಘಗಳ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ. 
ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ ಗಿ ತುಮಕೂರು ಇವರ ಕಾರ್ಯವಾಹಿಗಳು 


ನಂ. ಡಿಆರ್‌ಟಿ: ಡಿಎಲ್‌ಎಸ್‌:69: 99-2000, ದಿನಾಂಕ: 26ನೇ ಸೆಪ್ಟೆಂಬರ್‌ 2003 
ವಿಷಯ: ತುಮಕೂರು ತಾಲ್ಲೂಕು ಕಸಬಾ ಹೋಬಳಿ ಹಬ್ಬತ್ತನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ. ಇದನ್ನು 
ಸಮಾಪನೆಗೊಳಿಸುವ ಬಗ್ಗೆ. 
ಉಲ್ಲೇಖ: 1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಉಪ ವಿಭಾಗ, ತುಮಕೂರು ಇವರ ಪತ್ರ ಸಂಖ್ಯೆ: 
ಸನಿತು: 32: ಡಿಎಲ್‌ಎಸ್‌: 270: 99-2000, ದಿನಾಂಕ: 10-2-2000. 
2. ಸಹಕಾರ ಸಂಘಗಳ ಜಂಟಿ ನಿಬಂಧಕರು (ಪತ್ರು) ಕೇಂದ್ರ ಕಛೇರಿ ಬೆಂಗಳೂರು-52 ಈ ಕಛೇರಿಯ ಸಮಸಂಖ್ಯೆ 
ಪತ್ರದ ನಂ. ದಿನಾಂಕ: 24-7-2003. 
3. ಈ ಕಚೇರಿಯ ಸಮಸಂಖ್ಯೆ: ಪತ್ರದ ದಿನಾಂಕ: 24-7-2003. 
4. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ತುಮಕೂರು ಇವರ ಪತ್ರ ಸಂಖ್ಯೆ: ಸನಿತು: 32: ಡಿಎಲ್‌ಎಸ್‌: 
270: 2003-04, ದಿನಾಂಕ: 8-8-2003. 
5. ವಿಶೇಷಾಧಿಕಾರಿಗಳು, ಸಹಕಾರ ಇಲಾಖೆ, ಸರ್ಕಾರದ ಸಚಿವಾಲಯ ಬೆಂಗಳೂರು ಇವರ ಪತ್ರ ಸಂಖ್ಯೆ: 
ಸಿಎಂಡಬ್ಲ್ಯೂ: 128: ಸಿಸಿಬಿ 93, ದಿ: 11-11-96. 
ಪ್ರಸ್ತಾವನೆ: 

ಈ ಸಂಘವು ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959ರ ಕಲಂ 7ರ ಮೇರೆಗೆ ಸಹಕಾರ ಸಂಘಗಳ ಕಾಯಿದೆ 1959ರ 
ಕಲಂ 7ರ ಮೇರೆಗೆ ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಇವರಿಂದ ನೊಂದಣಿ ಸಂಖ್ಯೆ: ಡಿಆರ್‌ಸಿಎಸ್‌:710:76-77 
ದಿನಾಂಕ: 25-9-1976ರ ಮೇರೆಗೆ ನೊಂದಣಿಯಾಗಿದ್ದು. ಇದರ ಕಾರ್ಯವ್ಯಾಪ್ತಿಯಲ್ಲಿ ಬೈಲಾ ನಂ.2 ರ ಮೇರೆಗೆ ತುಮಕೂರು ಕಸಬಾ 
ಹೋಬಳಿ (1) ಹಬ್ಬತ್ತನಹಳ್ಳಿ (2) ಹಾಲನೂರು (3) ಮಲ್ಲಸಂದ್ರ (4) ಅಮಲಾಪುರ (5) ಕೊತ್ತಿಹಳ್ಳಿ (6 ಮಲ್ಲಸಂದ್ರಪಾಳ್ಯ (7) 
ತಿಗಳರಪಾಳ್ಯ, ಈ ಗ್ರಾಮಗಳಿಗೆ ವಿಸ್ತರಿಸಿದ್ದು, ಹಬ್ಬತ್ತನಹಳ್ಳಿ ಗ್ರಾಮದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. 

ಸಂಘದಲ್ಲಿ ಕಾರ್ಯಕಾರಿ ಮಂಡಳಿ ಅಸ್ತಿತ್ವದಲ್ಲಿ ಇರುವುದಿಲ್ಲ ಆದುದರಿಂದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ತುಮಕೂರು ಉಪವಿಭಾಗ, ತುಮಕೂರು ಇವರು ಆದೇಶ ಸಂಖ್ಯೆ: ಸನಿ 32: ಆಮಂರ : ವಿನೇ: ಸಿಆರ್‌-53, 98-99, ದಿನಾಂಕ: 
26-2-1999ರ ಮೇರೆಗೆ ಸಹಕಾರ ವಿಸ್ತರಣಾಧಿಕಾರಿ (ದಕ್ಷಿಣ) ಇವರನ್ನು ವಿಶೇಷಾಧಿಕಾರಿಯಾಗಿ ನೇಮಕ ಮಾಡಿರುತ್ತಾರೆ. 

ಈ ಸಂಘವು ದಿನಾಂಕ: 31-3-1999ಕ್ಕೆ ರೂ. 9,82,524-47 ನಷ್ಟದಲ್ಲಿರುತ್ತದೆ. 1998-99ರ ಸಾಲಿನ ಅಂತ್ಯಕ್ಕೆ ಸದಸ್ಯರಿಂದ 
ಸಂಘಕ್ಕೆ 17,49,307-28 ಇದ್ದು ರೂ. 5, 85,500ಗಳನ್ನು ಸಾಲ ಹಂಚಿಕೆ ಮಾಡಿ ಸಂಘವು ಸಾಲ ವಸೂಲಿ ಮಾಡದೇ ಕೇವಲ ರೂ. 
2,16,194-00ಗಳನ್ನು ಮಾತ್ರ ವಸೂಲಿ ಮಾಡಿರುತ್ತೆ. ಬ್ಯಾಂಕಿಗೆ ಪಾವತಿಸಬೇಕಾದ ಮೊತ್ತಕ್ಕಿಂತ ರೂ. 6,16.681-72, 98-99 ರ ಅಂತ್ಯಕ್ಕೆ 
ವ್ಯತ್ಯಾಸ ಇರುತ್ತದೆ. 

ಸಂಘದ ಸದಸ್ಯರಿಗೆ ಸಾಲ ಮರುಪಾವತಿ ಮಾಡುವ ಸಾಮರ್ಥ್ಯವಿದ್ದಾಗ್ಯೂ, ಸದಸ್ಯರು ಉದ್ದೇಶಪೂರ್ವಕವಾಗಿ ಸಾಲ 
ಮರುಪಾವತಿ ಮಾಡಿಲ್ಲ. ಸಂಘವು ಹಾಲಿ ಆಹಾರ ಪದಾರ್ಥಗಳ ವಿತರಣೆ ಮಾತ್ರ ಮಾಡುತ್ತಿದೆ. ಸಂಘದ ಸದಸ್ಯರಿಗೆ ಸಂಘದ ಕಾರ್ಯ 
ಚಟುವಟಿಕೆಗಳ ಬಗ್ಗೆ ಆಸಕ್ತಿ ಇರುವುದಿಲ್ಲ. ಸಂಘದ ಬಹುತೇಕ ಸದಸ್ಯರು ಸುಸ್ಪಿದಾರರಾಗಿರುವುದರಿಂದ 1999-2000 ರಿಂದ 2003-2004ನೇ 
ಸಾಲುಗಳಿಗೆ ಸಂಘದ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸಲು ಸಾಧ್ಯವಾಗಿಲ್ಲ. ಈ ಕಾರಣಗಳಿಂದ ಸಂಘವನ್ನು ಸಮಾಪನೆಗೊಳಿಸಿ, 
ಸಹಕಾರ ವಿಸ್ತರಣಾಧಿಕಾರಿ (ದಕ್ಷಿಣ) ಇವರನ್ನು ಸಮಾಪನಾಧಿಕಾರಿಯಾಗಿ ನೇಮಕ ಮಾಡಲು ಉಲ್ಲೇಖದ ಪತ್ರದ ಮೇರೆಗೆ ಸಹಕಾರ 
ಸಂಘಗಳ ಸಹಾಯಕ ನಿಬಂಧಕರು, ತುಮಕೂರು ಉಪವಿಭಾಗ, ತುಮಕೂರು ಇವರು ಶಿಫಾರಸ್ಸು ಮಾಡಿರುತ್ತಾರೆ. ಸಹಾಯಕ 
ನಿಬಂಧಕರವರ ಪ್ರಸ್ತಾವೆಯನ್ನು ಪರಿಶೀಲಿಸಲಾಗಿ ಮೇಲೆ ವಿವರಿಸಿರುವ ಕಾರಣಗಳಿಂದ ಈ ಸಂಘವನ್ನು ಸಮಾಪನೆಗೊಳಿಸುವುದು 
ಸೂಕ್ತವಾಗಿರುವುದರಿಂದ ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಸಹಕಾರ ಸಂಘಗಳ ಕಾಯಿದೆ 1959 ರ ಕಲಂ 72 (2) (ಬಿ) ಅನ್ವಯ ಹಾಗೂ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ: 69: ಸಿಎಲ್‌ಎಂ: 2001, ದಿನಾಂಕ: 21-11-2001ರ ಮೇರೆಗೆ ದತ್ತವಾಗಿರುವ 
ಅಧಿಕಾರವನ್ನು ಪ್ರಯೋಗಿಸಿ ಮಹಮದ್‌ ಸಲೀಂ, ಸಹಕಾರ ಸಂಘಗಳ ಉಪ ನಿಬಂಧಕರು, ತುಮಕೂರು ಜಿಲ್ಲೆ, ತುಮಕೂರು ಆದ ನಾನು 
ತುಮಕೂರು ತಾಲ್ಲೂಕು ಹಬ್ಬತ್ತನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ಇದನ್ನು ಸಮಾಪನೆಗೊಳಿಸಿ ಈ ಸಂಘಕ್ಕೆ 
ಮಾರಾಟಾಧಿಕಾರಿ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ ತುಮಕೂರು ಇವರನ್ನು ಸಂಘದ ಸಮಾಪನಾಧಿಕಾರಿಯಾಗಿ 
ನೇಮಕ ಮಾಡಿರುತ್ತೇನೆ. 


ಪ 


೧೪೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 





ಸಮಾಪನಾಧಿಕಾರಿಯಾಗಿ ನೇಮಕ ಹೊಂದಿರುವ ಮಾರಾಟಾಧಿಕಾರಿಯವರು ಸಂಘದ ಕಾರ್ಯಭಾರವನ್ನು ವಹಿಸಿಕೊಂಡು, 
ಸಂಘದ ಲೆಕ್ಕ ಪುಸ್ತಕಗಳು, ದಾಖಲಾತಿಗಳು ಸಂಘದ ಲೆಕ್ಕ ಪುಸ್ತಕಗಳು, ದಾಖಲಾತಿಗಳು ಸಂಘದ ಎಲ್ಲಾ ಚರ: ಸಿರ ಆಸ್ತಿ ಹಾಗೂ 
ಜವಾಬ್ದಾರಿಗಳನ್ನು ಸಂಬಂಧಿಸಿದವರಿಂದ ವಹಿಸಿಕೊಂಡು ಸಂಘದ ಆಸ್ತಿ ಜವಾಬ್ದಾರಿಗಳನ್ನು ವಿಲೇವಾರಿ ಮಾಡಲು ಸಹಕಾರ ಸಂಘಗಳ 
ನಿಬಂಧಕರ ಸುತ್ತೋಲೆ ರೀತ್ಕಾ ಮತ್ತು ಆಡಿಟ್‌ ಆದ ಸಂಘದ ಆಸ್ತಿ ಜವಾಬ್ದಾರಿಗಳ ರೀತ್ಯಾ ಆದ್ಯತಾ ಪಟ್ಟಿಯನ್ನು ತಯಾರಿಸಿ 
ಅನುಮೋದನೆಗೆ ಸಲ್ಲಿಸಲು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ದಿನಾಂಕ: 26-9-2003 ರಂದು ನನ್ನ ಹಸ್ತಾಕ್ಷರ ಮತ್ತು ಕಛೇರಿ ಮುದ್ರೆಯೊಂದಿಗೆ ಹೊಡಡಿಸಿರುತ್ತೇನೆ. 

ಮೊಹಮದ್‌ ಸಲೀಂ 
ಪಿ. ಆರ್‌. 1119 ಸಹಕಾರ ಸಂಘಗಳ ಉಪನಿಬಂಧಕರು, ತುಮಕೂರು. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಅಮೊ: ವಾಹನ : 50 : 2002-2003 


ಉಪಸ್ಥಿತರು ಶ್ರೀ ಶಿವರಾಜ್‌ ಸಿಂಗ್‌, ಭಾ.ಆ.ಸೇ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, ಸಾಗರ. 
ಫಿರ್ಯಾಧಿದಾರರು ವಲಯ ಅರಣ್ಯಾಧಿಕಾರಿ, ಹೊಸನಗರ ವಲಯ. 
ಆರೋಪಿಗಳು 1) ನಜೀರ್‌ ಅಹಮದ್‌ 2) ಶ್ರೀನಿವಾಸ್‌ 
ಬಾಧ್ಯತೆದಾರರು ಯಾರೂ ಬಂದಿರುವುದಿಲ್ಲ. 
ಪ್ರಸ್ತಾವನೆ 


ದಿನಾಂಕ: 3-1-2003ರಂದು ವಲಯ ಅರಣ್ಯಾಧಿಕಾರಿ, ಹೊಸನಗರ ರಿಪ್ಪನ್‌ ಪೇಟೆ ವನಪಾಲಕ ಮತ್ತು ಸಿಬ್ಬಂದಿಯವರು 
ಹೊಸನಗರ ತಾಲ್ಲೂಕು ಕೆರೆಹಳ್ಳಿ ಹೋಬಳಿ ಗವಟೂರು ಗ್ರಾಮದಲ್ಲಿರುವ ನೆಹರು ಇಂಡಸ್ಟ್ರೀಸ್‌ ಅಂಡ್‌ ವರ್ಕ್ಸ್‌ ಸಮೀಲ್‌ ಆವರಣದಲ್ಲಿ 
ಒಂದು ಮೆಟಡೊರ್‌ ತಪಾಸಣೆ ಮಾಡಲಾಗಿ ವಾಹನ ಚಾಲಕ ಮತ್ತು ಅವರ ಸಹಾಯಕರನ್ನು ವಿಚಾರಿಸಲಾಗಿ ಸಾಗುವಾನಿ ತುಂಡು 
9=0.898M3 ಇದ್ದು, ಇವುಗಳನ್ನು ಸಾಗಿಸಲು ಯಾವುದೇ ರಹದಾರಿ ಇಲ್ಲವೆಂದು ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ 
ಅರಣ್ಯ ಉತ್ಪನ್ನವನ್ನು ಜಪ ಮಾಡಿ ಇಬ್ಬರು ಆಸಾಮಿಗಳ ಹೆಸರು ಶ್ರೀನಿವಾಸ್‌ ಮತ್ತು ನಜೀರ್‌ ಇವರ ಮೇಲೆ ಕೇಸು ದಾಖಲು ಮಾಡಿ 
ಇವರನ್ನು ಜೆ.ಎಂ.ಎಫ್‌.ಸಿ. ಗೆ ಒಪ್ಪಿಸಿ ವಾಹನ ಮೆಟಡೊರ್‌ ನಂ. KಸA-14-1801 ಇಂಜಿನ್‌ ನಂಬರ್‌ ಡಿ316578 ಆಗಿದ್ದು, ಲಾರಿ 
ಒಳಗಡೆ 14 ಸಾಗುವಾನಿ ತುಂಡುಗಳು 1,830 ಘ. ಮೀ. ಇದ್ದು ಈ ಸಾಗುವಾನಿ ತುಂಡುಗಳ ಮೇಲೆ ಯಾವುದೇ ಇಲಾಖೆಯ 
ಛಾಪಾವಾಗಲೀ ಸಾಗಿಸಲು ರಹದಾರಿಯಾಗಲೀ, ಇಲ್ಲದ ಕಾರಣ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ ಮತ್ತು ಸಾಗುವಾನಿ 
ತುಂಡುಗಳನ್ನು ಜಪ್ತು ಮಾಡಿ ಮಹಜರು ಕ್ರಮ ಜರುಗಿಸಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್‌ 71 (ಎ) ಮತ್ತು ಕರ್ನಾಟಕ ಅರಣ್ಯ 
ಕಾನೂನು 1969 ಸೆಕ್ಷನ್‌ 144, 165 ರ ಪ್ರಕಾರ ವಲಯ ಅರಣ್ಯಾಧಿಕಾರಿ, ಹೊಸನಗರ ಇವರ ಅ.ಮೊ. ಸಂಖ್ಯೆ: 98/ 02-03 ದಾಖಲಿಸಿ 
ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ, ಇವರ ಸಮಕ್ಷಮ ಹಾಜರು 
ಪಡಿಸಿರುತ್ತಾರೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 23-5-03ರಂದು 30 (ಮೂವತ್ತು ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಗಿತ್ತು. ಈ ಪ್ರಕಟಣೆ ದಿನಾಂಕ: 3-6-2003ರಂದು ವನರಾಜ ದಿನಪತ್ರಿಕೆಯಲ್ಲೂ ಮತ್ತು ದಿ: 12-6-2003 ರಂದು ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ 
ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ 
ಸಾಗಾಣಿಕೆಯಲ್ಲಿ ತೊಡಗಿರುವುದು ಸ್ಪಷ್ಟವಾಗಿರುತ್ತದೆ. ಈ ಮೊಕದ್ದಮೆಯಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರೂ ಸಹ ವಾಹನದ 
ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ 
ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತುಪಡಿಸಲು ವಿಫಲರಾಗಿರುವ 
ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಶ್ರೀ ಶಿವರಾಜ್‌ ಸಿಂಗ್‌ ಭಾ.ಆ.ಸೇ. ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963 ರ ಸೆಕ್ಟನ್‌ 71 ಎ ರಿಂದ ಜಿ ಪ್ರಕಾರ ವಲಯ 
ಅರಣ್ಯಾಧಿಕಾರಿ, ಹೊಸನಗರ ವಲಯ ಇವರು ಜಪ್ತು ಮಾಡಿದ ವಾಹನ ಮೆಟಡೊರ್‌ ವ್ಯಾನ್‌ನಂ. Kಸ-14-1801, ಚಾಸ್ಸಿ ನಂಬರ್‌ 
3FD 512471, ಇಂಜಿನ್‌ ನಂಬರ್‌ 0 316578ನ್ನು ಮತ್ತು ಈ ವಾಹನದಲ್ಲಿದ್ದ 9-0.898 ಘ. ಮೀ. ಸಾಗುವಾನಿ ತುಂಡುಗಳು 
ಕರ್ನಾಟಕ ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು 
ಹಾಕಿಕೊಂಡ ವಾಹನ ಮತ್ತು ವಾಹನದ ಬಿಡಿಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು 
ಹೇಳಿ ಬರೆಯಿಸಿ ಗಣಕಯಂತ್ರದಲ್ಲಿ ಮುದ್ರಿಸಿ ನಂತರ ಸರಿಪಡಿಸಿ ದಿ: 27.9.2003 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 


ಭಾಗ - ೩ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೪೮೭ 





ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ರು ದಿನಗಳೊಳಗಾಗಿ ಯಾರೂ ಈ ನ್ಯಾಯಾಲಯಕ್ಕೆ ಕ್ಲೈಮ್‌ 
ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ. ಆರ್‌. 1120 ಸಾಗರ ವಿಭಾಗ, ಸಾಗರ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಅಮೊ: ವಾಹನ : 04 : 2003-2004 


ಉಪಸ್ಥಿತರು ಶ್ರೀ ಶಿವರಾಜ್‌ ಸಿಂಗ್‌, ಭಾ.ಆ.ಸೇ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, ಸಾಗರ. 
ಫಿರ್ಯಾಧಿದಾರರು ಸಹಾಯಕ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿ ದಳ, ಶಿಕಾರಿಪುರ 
ಆರೋಪಿಗಳು 1) ಟಿ. ಆರ್‌. ರವಿ 
ಬಾಧ್ಯತೆದಾರರು ಯಾರೂ ಬಂದಿರುವುದಿಲ್ಲ. 
ಪ್ರಸ್ತಾವನೆ: 


ದಿನಾಂಕ: 7-5-2003ರಂದು ಸಹಾಯಕ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿದಳ, ಶಿಕಾರಿಪುರ ಮತ್ತು ಸಿಬ್ಬಂದಿಯವರಿಗೆ ಬಂದ 
ಖಚಿತ ವರ್ತಮಾನದ ಮೇರೆಗೆ ಸಾಗರ ತಾಲ್ಲೂಕು ಆನಂದಪುರಂ ಹೋಬಳಿ ಐಗಿನಬೈಲು ಗ್ರಾಮದ ಆನಂದಪುರಂ ಗ್ರಾಮದ 
ಆನಂದಪುರಂದಿಂದ ಸಾಗರಕ್ಕೆ ಬರುವ ಪಿಡಬ್ಲ್ಯೂಡಿ ರಸ್ತೆಯಲ್ಲಿ ಐಗಿನ ಬೈಲು ಸಸ್ಯಕ್ಷೇತ್ರದ ಹತ್ತಿರ ವಾಹನ ಹಿಡಿಯಲಾಗಿತ್ತು. ಆನಂದಪುರಂ 
ಹೋಬಳಿ ಯಡೇಹಳ್ಳಿ ಕ್ರಾಸ್‌ ಹತ್ತಿರ ಕಾಯುತ್ತಿರುವಾಗ ರಿಪ್ಪನ್‌ ಪೇಟೆ ಕಡೆಯಿಂದ ಒಂದು ಬಿಳಿ ಬಣ್ಣದ ಮಾರುತಿ ವ್ಯಾನ್‌ 
ಬರುತ್ತಿರುವುದನ್ನು ತಡೆದು ನಿಲ್ಲಿಸಲು ಸೂಚಿಸಿದಾಗ ನಿಲ್ಲಿಸದೇ ವೇಗವಾಗಿ ಓಡಿಸಿದಾಗ ಇಲಾಖಾ ವಾಹನದಿಂದ ಬೆನ್ನಟ್ಟಿ ಮೇಲ್ಕಂಡ 
ಸ್ಥಳದಲ್ಲಿ ಆಸಾಮಿಗಳು ಪರಾರಿಯಾಗಲು ಯತ್ನಿಸಿದಾಗ ಇಲಾಖೆಯವರು ಸುತ್ತುವರೆದು ಹಿಡಿಯಲಾಯಿತು. ನಂತರ ವಾಹನವನ್ನು KQ- 
16-M 2350 ಆಗಿದ್ದು, ವಾಹನದೊಳಗಡೆ 7 ಪ್ಲಾಸ್ಟಿಕ್‌ ಚೀಲದಲ್ಲಿ ಶ್ರೀಗಂಧದ ಚಕ್ಕೆಗಳು 125 ಕೆ. ಜಿ. ಇದ್ದು ಇವುಗಳನ್ನು ಸಾಗಿಸಲು 
ಯಾವುದೇ ರಹದಾರಿ ಇಲ್ಲವೆಂದು ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ ಅರಣ್ಯ ಉತ್ಪನ್ನವನ್ನು ಜಪ್ತು ಮಾಡಿ 
ಆರೋಪಿಗಳನ್ನು ಜೆ.ಎಂ.ಎಫ್‌.ಸಿ. ಗೆ ಒಪ್ಪಿಸಿ ವಾಹನ ಮತ್ತು ಶ್ರೀಗಂಧವನ್ನು ಜಪ್ತು ಮಾಡಿ ಮಹಜರು ಕ್ರಮ ಜರುಗಿಸಿ ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಷನ್‌ 71 (ಎ), 84, 86 87 ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಸೆಕ್ಷನ್‌ 144, 165ರ ಪ್ರಕಾರ ಸಹಾಯಕ 
ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿದಳ, ಶಿಕಾರಿಪುರ ಇವರ ಅ.ಮೊ. ಸಂಖ್ಯೆ: 12 03-04, ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ 
ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 23-5-03ರಂದು 30 (ಮೂವತ್ರು ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಗಿತ್ತು. ಈ ಪ್ರಕಟಣೆ ದಿನಾಂಕ: 3-6-2003ರಂದು ವನರಾಜ ದಿನಪತ್ರಿಕೆಯಲ್ಲೂ ಮತ್ತು ದಿ: 12-6-2003 ರಂದು ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ 
ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ 
ಸಾಗಾಣಿಕೆಯಲ್ಲಿ ತೊಡಗಿರುವುದು ಸ್ಪಷ್ಟವಾಗಿರುತ್ತದೆ. ಈ ಮೊಕದ್ದಮೆಯಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರೂ ಸಹ ವಾಹನದ 
ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ 
ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತುಪಡಿಸಲು ವಿಫಲರಾಗಿರುವ 
ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಶ್ರೀ ಶಿವರಾಜ್‌ ಸಿಂಗ್‌ ಭಾ.ಆ.ಸೇ. ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963 ರ ಸೆಕ್ಷನ್‌ 71 ಎ ರಿಂದ ಜಿ ಪ್ರಕಾರ 
ಸಹಾಯಕ ಅರಣ್ಯಾಧಿಕಾರಿ, ಅರಣ್ಯ ಸಂಚಾರಿದಳ, ಶಿಕಾರಿಪುರ ಇವರು ಜಪ್ತು ಮಾಡಿದ ವಾಹನ ಮಾರುತಿ ವ್ಯಾನ್‌ ನಂ. KQ-16-M- 
2350, ಚಾಸ್ಸಿ ನಂಬರ್‌ ಮತ್ತು ಇಂಜಿನ್‌ ನಂಬರ್‌ ಕಾಣಿಸುತ್ತಿಲ್ಲ ಮತ್ತು ಈ ವಾಹನದಲ್ಲಿದ್ದ 125 ಕೆ.ಜಿ. ಶ್ರೀಗಂಧವ ಕರ್ನಾಟಕ ಸರ್ಕಾರದ 
ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು 
ವಾಹನದ ಬಿಡಿಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ 
ಗಣಕಯಂತ್ರದಲ್ಲಿ ಮುದ್ರಿಸಿ ನಂತರ ಸರಿಪಡಿಸಿ ದಿ: 27.9.2003 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳೊಳಗಾಗಿ ಯಾರೂ ಈ ನ್ಯಾಯಾಲಯಕ್ಕೆ ಕ್ಲೈಮ್‌ ಅರ್ಜಿ ಸಲ್ಲಿಸದೇ 
ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಪಿ. ಆರ್‌. 1121 ಸಾಗರ ವಿಭಾಗ, ಸಾಗರ. 


೧೪೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 
ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಅಮೊ: ವಾಹನ : 05 : 2003-2004 
ಉಪಸ್ಥಿತರು ಶ್ರೀ ಶಿವರಾಜ್‌ ಸಿಂಗ್‌, ಭಾ.ಆ.ಸೇ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, 


ಸಾಗರ ವಿಭಾಗ, ಸಾಗರ. 


ಫಿರ್ಯಾಧಿದಾರರು ವಲಯ ಅರಣ್ಯಾಧಿಕಾರಿ, ಸೊರಬ 

ಆರೋಪಿಗಳು ಶ್ರೀ ನಾಸೀರ್‌ ಖಾನ್‌ 

ಬಾಧ್ಯತೆದಾರರು ಯಾರೂ ಬಂದಿರುವುದಿಲ್ಲ. 
ಪ್ರಸ್ತಾವನೆ: 


ಹಾದಿ 


ದಿನಾಂಕ: 3-5-2003ರಂದು ವಲಯ ಅರಣ್ಯಾಧಿಕಾರಿ, ಸೊರಬ ಮತ್ತು ಸಿಬ್ಬಂದಿಯವರಿಗೆ ಬಂದ ಖಚಿತ ವರ್ತಮಾನದ 
ಮೇರೆಗೆ ಸೊರಬ ತಾಲ್ಲೂಕು ಕಸಬಾ ಹೋಬಳಿ ಕೊಡಕಣಿ ಗ್ರಾಮದ ಬಸ್‌ ನಿಲ್ದಾಣದ ಹತ್ತಿರ ಕಾಯುತ್ತಿರುವಾಗ ಶಿರಾಳಕೊಪ್ಪ ಕಡೆಯಿಂದ 
ಸೊರಬಕ್ಕೆ ಒಂದು ದ್ವಿಚಕ್ರ ವಾಹನ ಬರುತ್ತಿರುವುದನ್ನು ತಡೆದು ನಿಲ್ಲಿಸಿ ಪರಿಶೀಲಿಸಲಾಗಿ ವಾಹನದಲ್ಲಿದ್ದ ಇಬ್ಬರು ಆಸಾಮಿಗಳಲ್ಲಿ ಒಬ್ಬ 
ಆಸಾಮಿ ವಾಹನದಿಂದ ಹಾರಿ ಓಡಿ ಪರಾರಿಯಾಗಿರುತ್ತಾನೆ. ಇನ್ನೊಬ್ಬನ ಹೆಸರು ಶ್ರೀ ನಾಸೀರ್‌ ಖಾನ್‌ನನ್ನು ಬಂಧಿಸಿ, ವಿಚಾರಿಸಿ ನಂತರ 
ಜೆ.ಎಂ.ಎಫ್‌.ಸಿ ಗೆ ಒಪ್ಪಿಸಿ ವಾಹನ ಹೀರೋ ಹೊಂಡಾ ಪ್ಯಾಶನ್‌ ಓಗಸ-15-ಗ -4591 ಆಗಿದ್ದು, ವಾಹನದಲ್ಲಿ ಎರಡು ಶ್ರೀಗಂಧದ 
ತುಂಡುಗಳಿದ್ದು, ಅವುಗಳ ತೂಕ 45 ಕೆ. ಜಿ. ಇದ್ದು, ಶ್ರೀಗಂಧದ ತುಂಡುಗಳ ಮೇಲೆ ಯಾವುದೇ ಇಲಾಖಾ ನಂಬರ್‌ ಆಗಲೀ ಸಾಗಿಸಲು 
ರಹದಾರಿಯಾಗಲೀ ಇಲ್ಲದೇ ಇದ್ದುದರಿಂದ ಇದು ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಟನ್‌ 71 
(ಎ), 84, 86, 50 ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಸೆಕ್ಟನ್‌ 144, 165 ರ ಪ್ರಕಾರ ವಲಯ ಅರಣ್ಯಾಧಿಕಾರಿ, ಸೊರಬ ಇವರ 
ಅ.ಮೊ. ಸಂಖ್ಯೆ: 20/ 03-04, ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ 
ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 23-5-03ರಂದು 30 (ಮೂವತ್ರು ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಗಿತ್ತು. ಈ ಪ್ರಕಟಣೆ ದಿನಾಂಕ: 3-6-2003ರಂದು ವನರಾಜ ದಿನಪತ್ರಿಕೆಯಲ್ಲೂ ಮತ್ತು ದಿ: 12-6-2003 ರಂದು ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ 
ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ 
ಸಾಗಾಣಿಕೆಯಲ್ಲಿ ತೊಡಗಿರುವುದು ಸ್ಪಷ್ಟವಾಗಿರುತ್ತದೆ. ಈ ಮೊಕದ್ದಮೆಯಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರೂ ಸಹ ವಾಹನದ 
ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ 
ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತುಪಡಿಸಲು ವಿಫಲರಾಗಿರುವ 
ಕಾರಣ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಆದೇಶ 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಶ್ರೀ ಶಿವರಾಜ್‌ ಸಿಂಗ್‌ ಭಾ.ಆ.ಸೇ. ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963 ರ ಸೆಕ್ಟನ್‌ 71 ಎ ರಿಂದ ಜಿ ಪ್ರಕಾರ ವಲಯ 
ಅರಣ್ಯಾಧಿಕಾರಿ, ಸೊರಬ ಇವರು ಜಪ್ತು ಮಾಡಿದ ವಾಹನ ಹೀರೋ ಹೊಂಡಾ ಫ್ಯಾಶನ್‌ ನಂ. KA-15-ಗ-4591ರ ಚಾಸ್ಸಿ ನಂಬರ್‌ 
01ಎ21ಸಿ00265, ಇಂಜಿನ್‌ ನಂಬರ್‌ 17510101 ಮತ್ತು ಈ ವಾಹನದಲ್ಲಿದ್ದ 45 ಕೆ.ಜಿ. ಶ್ರೀಗಂಧವು ಕರ್ನಾಟಕ ಸರ್ಕಾರದ ಸಂಪತ್ತು 
ಆಗಿರುವುದರಿಂದ ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನ ಮತ್ತು 
ವಾಹನದ ಬಿಡಿಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ 
ಗಣಕಯಂತ್ರದಲ್ಲಿ ಮುದ್ರಿಸಿ ನಂತರ ಸರಿಪಡಿಸಿ ದಿ: 27.9.2003 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ರು ದಿನಗಳೊಳಗಾಗಿ ಯಾರೂ ಈ ನ್ಯಾಯಾಲಯಕ್ಕೆ ಕ್ಲೈಮ್‌ ಅರ್ಜಿ ಸಲ್ಲಿಸದೇ 
ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಪಿ. ಆರ್‌. 1122 ಸಾಗರ ವಿಭಾಗ, ಸಾಗರ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೪೮೯ 





ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 
ಅಮೊ: ವಾಹನ : 03 : 2003-2004 


ಉಪಸ್ಥಿತರು ಶ್ರೀ ಶಿವರಾಜ್‌ ಸಿಂಗ್‌, ಭಾ.ಆ.ಸೇ. 
ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಾಗರ ವಿಭಾಗ, ಸಾಗರ. 
ಫಿರ್ಯಾಧಿದಾರರು ವಲಯ ಅರಣ್ಯಾಧಿಕಾರಿ, ನಗರ 
ಆರೋಪಿಗಳು ಪತ್ತೆಯಾಗಿರುವುದಿಲ್ಲ. 
ಬಾಧ್ಯತೆದಾರರು ಯಾರೂ ಬಂದಿರುವುದಿಲ್ಲ. 
ಪ್ರಸ್ತಾವನೆ 


ದಿನಾಂಕ: 21-4-2003ರಂದು ನಗರ ವಲಯದ ನಾಗೋಡಿ ಅರಣ್ಯ ತನಿಖಾ ಠಾಣೆ ವನಪಾಲಕರು ಮತ್ತು ಸಿಬ್ಬಂದಿಯವರು 
ಕರ್ತವ್ಯದ ಅವಧಿಯಲ್ಲಿ ದಿನಾಂಕ: 5-30 ಗಂಟೆಯಲ್ಲಿ ಒಂದು ವಾಹನ ನಿಟ್ಟೂರು ಕಡೆಯಿಂದ ಬರುತ್ತಿರುವುದನ್ನು ನೋಡಿ 
ಸಮವಸ್ತ್ರದಾರಿಗಳನ್ನು ಕಂಡು ವಾಹನವನ್ನು ಗೇಟಿನಿಂದ 100 ಮೀಟರ್‌ ದೂರ ನಿಲ್ಲಿಸಿ ಆಸಾಮಿಗಳು ಓಡುತ್ತಿರುವುದನ್ನು ನೋಡಿ 
ಬೆನ್ನಟ್ಟಿದ್ದರು ಕೈಗೆ ಸಿಗದೇ ಓಡಿ ಹೋಗಿರುತ್ತಾರೆ. ನಂತರ ಪಂಚರ ಸಮಕ್ಷಮ ವಾಹನ ಪರಿಶೀಲಿಸಲಾಗಿ ಟಾಟಾ ಇಂಡಿಕಾ ಕಾರು ಓKA-19- 
N-4697 ಆಗಿದ್ದು, ಕಾರಿನ ಒಳಗಡೆ ಪರಿಶೀಲಿಸಲಾಗಿ ಡ್ರೈವರ್‌ ಸೀಟಿನ ಕೆಳಭಾಗದಲ್ಲಿ ಪೆಟ್ಟಿಗೆ ಆಕಾರವಾಗಿ ಮಾಡಿ ಅದರೊಳಗೆ ಅಳತೆ 
ಮಾಡಲು ಬಾರದ ಶ್ರೀಗಂಧದ ಚಕ್ಕೆಗಳು ಸುಮಾರು 19 ಕೆ. ಜಿ. ಇದ್ದು, ಇವುಗಳನ್ನು ಸಾಗಿಸಲು ಯಾವುದೇ ರಹದಾರಿ ಇಲ್ಲವೆಂದು ಇದು 
ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ ವಾಹನ ಅರಣ್ಯ ಉತ್ಪನ್ನವನ್ನು ಜಪ್ತು ಮಾಡಿ, ಮಹಜರು ಕ್ರಮ ಜರುಗಿಸಿ, ಕರ್ನಾಟಕ ಅರಣ್ಯ 
ಕಾಯಿದೆ 1963 ಸೆಕ್ಷನ್‌ 71 (ಎ), 84, 86, 87, ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969 ಸೆಕ್ಷನ್‌ 144, 165ರ ಪ್ರಕಾರ ವಲಯ 
ಅರಣ್ಯಾಧಿಕಾರಿ, ನಗರ ಇವರ ಅ. ಮೊ. ಸಂಖ್ಯೆ 6 03-04, ದಾಖಲಿಸಿ ನಂತರ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ, ಇವರ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. 

ನಂತರ ಈ ವಾಹನದ ಪ್ರಚಾರಕ್ಕಾಗಿ ಈ ನ್ಯಾಯಾಲಯದಿಂದ ದಿ: 23-5-03ರಂದು 30 (ಮೂವತ್ರು ದಿನಗಳ ಕಾಲಾವಕಾಶ 
ನೀಡಿ ಪ್ರಕಟಣೆ ಹೊರಡಿಸಿ ಪ್ರತಿಯನ್ನು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ಮುದ್ರಣಾಲಯ ಬೆಂಗಳೂರು ಮತ್ತು 
ನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಇವರಿಗೆ ಕಳುಹಿಸಿ ಪತ್ರಿಕೆಯಲ್ಲಿ ಪ್ರಕಟಿಸಿ ಪ್ರತಿಯನ್ನು ಕಳುಹಿಸಲು 
ಕೋರಲಾಗಿತ್ತು. ಈ ಪ್ರಕಟಣೆ ದಿನಾಂಕ: 3-6-2003ರಂದು ವನರಾಜ ದಿನಪತ್ರಿಕೆಯಲ್ಲೂ ಮತ್ತು ದಿ: 12-6-2003 ರಂದು ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರು ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ 
ವಾಹನದ ಬಗ್ಗೆ ಕ್ಲೈಮ್‌ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವುದಿಲ್ಲ. ಇದರಿಂದ ಈ ವಾಹನವು ಅರಣ್ಯ ಉತ್ಪನ್ನಗಳ ಕಳ್ಳ 
ಸಾಗಾಣಿಕೆಯಲ್ಲಿ ತೊಡಗಿರುವುದು ಸ್ಪಷ್ಟವಾಗಿರುತ್ತದೆ. ಈ ಮೊಕದ್ದಮೆಯಲ್ಲಿ ಸಾಕಷ್ಟು ಕಾಲಾವಕಾಶವನ್ನು ನೀಡಿದರೂ ಸಹ ವಾಹನದ 
ಮಾಲೀಕರು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ ವಾಹನ 
ಮಾಲೀಕತ್ವದ ಬಗ್ಗೆ ಮೂಲ ದಾಖಲಾತಿಗಳನ್ನು ಹಾಜರುಪಡಿಸಿ ತಾವು ತಪ್ಪಿತಸ್ಥರಲ್ಲ ಎಂಬುದನ್ನು ಸಾಬೀತುಪಡಿಸಲು ವಿಫಲರಾಗಿರುವ 
ಕಾರಣ ಈ ಕೆಳಕಂಡಂತೆ ಆದೇಶ ಹೊಡಡಿಸಿದೆ. 

ಆದೇಶ 

ಮೇಲ್ಕಂಡ ವಿದ್ಯಮಾನಗಳ ಅನುಸಾರವಾಗಿ ಶ್ರೀ ಶಿವರಾಜ್‌ ಸಿಂಗ್‌ ಭಾ.ಆ.ಸೇ. ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ ಸಾಗರ ವಿಭಾಗ, ಸಾಗರ ಆದ ನಾನು ಕರ್ನಾಟಕ ಅರಣ್ಯ ಕಾಯಿದೆ 1963 ರ ಸೆಕ್ಷನ್‌ 71 ಎ ರಿಂದ ಜಿ ಪ್ರಕಾರ ವಲಯ 
ಅರಣ್ಯಾಧಿಕಾರಿ, ನಗರ ಇವರು ಜಪ್ತು ಮಾಡಿದ ವಾಹನ ಮಾರುತಿ ವ್ಯಾನ್‌ ನಂ. ಟಾಟಾ ಇಂಡಿಕಾ ಕಾರು ಓKA-19-N-4697ರ ಚಾಸಿಸ್‌ 
ನಂಬರ್‌ 600131ಎಫ್‌22೩32850, ಇಂಜಿನ್‌ ನಂ. 22೩32831 ಮತ್ತು ಈ ವಾಹನದಲ್ಲಿದ್ದ 19 ಕೆ.ಜಿ. ಶ್ರೀಗಂಧವು ಕರ್ನಾಟಕ 
ಸರ್ಕಾರದ ಸಂಪತ್ತು ಆಗಿರುವುದರಿಂದ ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ 
ವಾಹನ ಮತ್ತು ವಾಹನದ ಬಿಡಿಭಾಗಗಳನ್ನು ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ 
ಬರೆಯಿಸಿ ಗಣಕಯಂತ್ರದಲ್ಲಿ ಮುದ್ರಿಸಿ ನಂತರ ಸರಿಪಡಿಸಿ ದಿ: 27.9.2003 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ 
ನ್ಯಾಯಾಲಯದಲ್ಲಿ ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ರು ದಿನಗಳೊಳಗಾಗಿ ಯಾರೂ ಈ ನ್ಯಾಯಾಲಯಕ್ಕೆ ಕ್ಲೈಮ್‌ 
ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 
ಪಿ. ಆರ್‌. 1123 ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ. 

ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಛೇರಿ, ಚಿತ್ರದುರ್ಗ 
ಪ್ರಕಟಣೆ ಸಂಖ್ಯೆ: ಜಿಪವಕಅ : ಚಿ : ಸಿಆರ್‌ 72: 2003-2004, ದಿನಾಂಕ: 26ನೇ ಸೆಪ್ಟೆಂಬರ್‌, 2003 
ವಿಷಯ: 2003-04ನೇ ಸಾಲಿಗೆ ಆಡಳಿತ ನ್ಯಾಯಾಧೀಕರಣದಲ್ಲಿ ತರಬೇತಿ ನೀಡಲು ಪರಿಶಿಷ್ಟ ವರ್ಗದ ಕಾನೂನು 
ಪದವೀಧರರನ್ನು ಆಯ್ಕೆ ಮಾಡುವ ಕುರಿತು. 

2003-04ನೇ ಸಾಲಿನಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಆಡಳಿತ ನ್ಯಾಯಾಧೀಕರಣದಲ್ಲಿ ತರಬೇತಿ ನೀಡಲು 
ಪರಿಶಿಷ್ಟ ವರ್ಗದ ಕಾನೂನು ಪದವೀಧರರನ್ನು ಆಯ್ಕೆ ಮಾಡುವ ಸಲುವಾಗಿ ಕಾನೂನು ಪದವೀಧರರಿಂದ ಅರ್ಜಿಗಳನ್ನು ಕರೆಯಲಾಗಿದೆ. 
ನಿಗಧಿತ ಅರ್ಜಿ ನಮೂನೆಗಳನ್ನು ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಕಾಣ ಅಧಿಕಾರಿಗಳ ಕಛೇರಿಯಲ್ಲಿ ಕಛೇರಿ ವೇಳೆಯಲ್ಲಿ ಪಡೆಯಬಹುದು. 


೧೪೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 





ಭರ್ತಿ ಮಾಡಲಾದ ಅರ್ಜಿಗಳನ್ನು ದಿನಾಂಕ: 15-10-2003ರೊಳಗಾಗಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಛೇರಿಗೆ 
ಸಲ್ಲಿಸಬೇಕು. ನಂತರ ಬರುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 


೬ 


ಊಂ ಜು YH VN =m 


ನಿಯಮಗಳು 
ಅರ್ಜಿ ಸಲ್ಲಿಸಲು ಗೊತ್ತುಪಡಿಸಿದ ಕೊನೆಯ ದಿನಾಂಕಕ್ಕೆ ಕಾನೂನು ಪದವಿ ಪಡೆದು 2 ವರ್ಷಕ್ಕೆ ಮೀರಿರಬಾರದು. 
ತರಬೇತಿಯನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿಯೇ ಪಡೆಯಬೇಕು. 
ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯ ವಯಸ್ಸು 35ಕ್ಕೆ ಮೀರಿರಬಾರದು. 
ಆಯ್ಕೆ ಮಾಡಲಾದ ಅಭ್ಯರ್ಥಿಗಳಿಗೆ ತರಬೇತಿ ಅವಧಿಯಲ್ಲಿ ಸರ್ಕಾರದ ಆದೇಶದ ರೀತ್ಯಾ ಶಿಷ್ಯ ವೇತನವನ್ನು ನೀಡಲಾಗುವುದು. 
ಪರಿಶಿಷ್ಟ ವರ್ಗದ ಕಾನೂನು ಪದವೀಧರ ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮಾನುಸಾರ ವಾರ್ಷಿಕ ವರಮಾನ ಮಿತಿಯು 
ರೂ.11000.00 ಗಳಿಗೆ ಮೀರಿರಬಾರದು. 
ಆಯ್ಕೆಯಾದ ಅಭ್ಯರ್ಥಿಗಳು ಜಿಲ್ಲಾ ಪಬ್ಲಿಕ್‌ ಪ್ರಾಸಿಕ್ಯೂಟರ್‌ ಸರ್ಕಾರಿ ವಕೀಲರು ಅಥವಾ 20 ವರ್ಷಗಳ ಕಾಲ ಕಡಿಮೆ ಇಲ್ಲದ 
ವಕೀಲ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿರುವ ನ್ಯಾಯಾವಾದಿಗಳ ಬಳಿ ತರಬೇತಿ ಪಡೆಯಬೇಕು ಹಾಗೂ ಯಾರ ಬಳಿ ತರಬೇತಿ 
ಪಡೆಯುತ್ತಿದ್ದಾರೆ ಎಂಬ ಬಗ್ಗೆ ಲಿಖಿತ ರೂಪದಲ್ಲಿ ತಿಳಿಸಬೇಕು. 
ತರಬೇತಿ ಅವಧಿಯು 4 ವರ್ಷವಿದ್ದು ಆಯ್ಕೆಯಾದ ಅಭ್ಯರ್ಥಿಗಳು ತರಬೇತಿಯನ್ನು ಮಧ್ಯದಲ್ಲಿ ಬಿಡುವುದಿಲ್ಲವೆಂದು ಒಂದು 
ವೇಳೆ ಬಿಟ್ಟರೆ ತರಭೇತಿ ಅವಧಿಯಲ್ಲಿ ಪಡೆದಿರುವ ಶಿಷ್ಯವೇತನವನ್ನು ಶೇ. 10 ರೂ.ಗಳ ಬಡ್ಡಿಯೊಂದಿಗೆ ಸರ್ಕಾರಕ್ಕೆ ಹಿಂದಿರುಗಿ 
ಕಟ್ಟುವುದಾಗಿ ಮುಚ್ಚಳಿಕೆ ಬರೆದು ಕೊಡಬೇಕು. ಈ ನಿಯಮವು ರಾಜ್ಯ ಅಥವಾ ಕೇಂದ್ರ ಸರ್ಕಾರದಲ್ಲಿ ನೌಕರಿ ಪಡೆದರೆ 
ಅನ್ವಯಿಸುವುದಿಲ್ಲ. 
ಆಯ್ಕೆಯಾದ ಅಭ್ಯರ್ಥಿಗಳು ಸುಳ್ಳು ಮಾಹಿತಿ ಹಾಗೂ ಸುಳ್ಳು ದಾಖಲಾತಿಯನ್ನು ನೀಡಿ ಆಯ್ಕೆಯಾಗಿ ಶಿಷ್ಯವೇತನ ಪಡೆದರೆ 
ಅಂತಹ ಅಭ್ಯರ್ಥಿಗಳು ತರಬೇತಿಯ ಅವಧಿಯಲ್ಲಿ ಪಡೆದ ಶಿಷ್ಯವೇತನವನ್ನು ಒಟ್ಟಿಗೆ ಶೇ. 10 ರೂ.ಗಳ ಬಡ್ಡಿಯೊಂದಿಗೆ 
ಸರ್ಕಾರಕ್ಕೆ ಹಿಂದಿರುಗಿ ಕಟ್ಟಬೇಕು. ತಪ್ಪಿದರೆ ಭೂ ಕಂದಾಯ ಬಾಕಿ ವಸೂಲಿಯಂತೆ ವಸೂಲಿ ಮಾಡಲಾಗುವುದು. 
ಆಯ್ಕೆಯಾದ ಅಭ್ಯರ್ಥಿಯು ನಿಗಧಿತ ದಿನಾಂಕದ ಒಳಗೆ ತರಬೇತಿಗೆ ಹಾಜರಾಗದಿದ್ದರೆ ಅಂತಹವರ ಆಯ್ಕೆಯನ್ನು 
ರದ್ದುಪಡಿಸಲಾಗುವುದು. 


10. ಸಂದರ್ಶನ ನಡೆಸುವ ಸ್ಥಳ ಮತ್ತು ದಿನಾಂಕವನ್ನು ಅಂಚೆ ಮೂಲಕ ತಿಳಿಸಲಾಗುವುದು. 


ಆರ್‌. 1124 ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಕಾಣಾಧಿಕಾರಿ, ಚಿತ್ರದುರ್ಗ. 
ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೊಪ್ಪಳ 
ಪ್ರಕಟಣೆ 
ಪ್ರಕರಣ ಸಂಖ್ಯೆ: ಕಾಅಕೊ: ಕಾನಪ: 91: 2003, ದಿನಾಂಕ: 22ನೇ ಸೆಪ್ಟೆಂಬರ್‌, 2003 
ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
ಶ್ರೀಮತಿ ನಿರ್ಮಲಾ, ಗಂಡ: ಅಶೋಕ ದಿವಟರ 1. ಬಸವ ಲಿಂಗಪ್ಪ 
ಸಾ: ಸಂಗನಾಳ, ತಾ: ಯಲಬುರ್ಗಾ ತಂದೆ ಕೊಂಡೆಪ್ಪ ಹೊಸಂಗಡಿ. 
ಚಂದ್ರು, ತಂದೆ ಅಶೋಕ ಸಾ: ಸಂಗನಾಳ, ತಾ: ಯಲಬುರ್ಗಾ, 
ಜೋತೆಪ್ಪ ತಂದೆ ಕಳಕಪ್ಪ ದಿವಟರ ಜಿಲ್ಲಾ: ಕೊಪ್ಪಳ. 


ಶ್ರೀಮತಿ ಗಂಗಮ್ಮ ಗಂಡ ಜೊತೆಪ್ಪ ದಿವಟರ 
ಸಾ: ಸಂಗನಾಳ, ತಾ: ಯಲಬುರ್ಗಾ 
ಸಾರ್ವಜನಿಕ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮೃತ ಶ್ರೀ ಅಶೋಕ ದಿವಟರ 


ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ: 8-3-2003ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ 
ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923 ರಡಿ ಪರಿಹಾರ ಧನಕ್ಕಾಗಿ ಕೋರಿ ಅವಲಂಬಿತ 
ವಾರಸುದಾರರೆಂದು ಹೇಳಿಕೊಂಡ ಮೃತ ಅಶೋಕ ರಾದ ಶ್ರೀಮತಿ ನಿರ್ಮಲಾ-ಗಂಡ ಅಶೋಕ ಹಾಗೂ ಇತರರು ಎಂಬುವವರು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದ ಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಅಥವಾ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ 


ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ, ಅಂಥಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾ 
ಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡ 30 
ದಿನದೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮತ್ತು ಸದ್ರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಬಾರದಿದ್ದಲ್ಲಿ 
ಸದ್ರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ 
ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 


ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 


ಪಿ. ಆರ್‌. 1125 ಕೊಪ್ಪಳ ಜಿಲ್ಲೆ ಕೊಪ್ಪಳ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೪೯೧ 


ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳರವರಲ್ಲಿ 





ಪ್ರಕಟಣೆ 
ಪ್ರಕರಣ ಸಂಖ್ಯೆ: ಕಾಅಕೊ: ಕಾನಪ: ಸಿಆರ್‌-ಮಪ್ರ 91/ 2003, ದಿನಾಂಕ: 23ನೇ ಸೆಪ್ಟೆಂಬರ್‌, 2003 
ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1. ಶ್ರೀ ಕಡ್ಲೆ ಬಸಪ್ಪ -ತಂದೆ ಷಣ್ಮುಖ ಗೌಡ 1. ಶ್ರೀಮತಿ ಎಂ. ಜಿ. ಮಾಲಾ-ಗಂಡ ಲೋಕೇಶ್‌, 
ಸಾ: ಮುನಿರಾಬಾದ್‌, ತಾ: ಕೊಪ್ಪಳ. ಸೊಂಡೂರ, ತಾ: ಬಳ್ಳಾರಿ ಜಿಲ್ಲೆ 


2. ದಿ ಬ್ರ್ಯಾಂಚ್‌ ಮ್ಯಾನೇಜರ್‌, ನ್ಯಾಷನಲ್‌ ಇನ್ಸೂರನ್ಸ್‌ ಕಂ. ಲಿ. ಬಳ್ಳಾರಿ. 

ಸಾರ್ವಜನಿಕ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮೃತ ಶ್ರೀ ಷಣ್ಮುಖ ಗೌಡ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ: 31-7-2003ರಂದು ಮೃತ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರ 
ಕಾಯ್ದೆಯಡಿ ಪರಿಹಾರ ಧನಕ್ಕಾಗಿ ಕೋರಿ ಮೃತ ಹೆಂಡತಿಯಾದ ಶ್ರೀ ಕಡ್ಡೆಬಸಪ್ಪ ಎಂಬುವವರು ಈ ನ್ಯಾಯಾಲಯಕ್ಕೆ ಅರ್ಜಿಯನ್ನು 
ಸಲ್ಲಿಸಿರುತ್ತಾರೆ. 

ಆದಕಾರಣ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಏನಾದರೂ ನಿಜವಾದ ಮೃತನ ವಾರಸುದಾರರು ಎಂದು ಪರಿಗಣಿಸಬೇಕೆಂದು ಕೇಳಿ 
ಕೊಳ್ಳುವುದಾದರೆ, ಅಂಥಹವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟಗೊಂಡ 30 ದಿನದಲ್ಲಿ ಯಾವುದು ಮೊದಲು ಅದರೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದ್ದು ಯಾರಿಂದಲೂ 
ಬಾರದಿದ್ದಲ್ಲಿ ಸದ್ರಿ ಅವಧಿ ಮುಗಿದ ನಂತರ ಮೇಲ್ಕಂಡ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದು. 


ಪಿ. ಆರ್‌. 1126 ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಕೊಪ್ಪಳ ಜಿಲ್ಲೆ, ಕೊಪ್ಪಳ. 
ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಕೊಪ್ಪಳ 
ಪ್ರಕಟಣೆ 
ಪ್ರಕರಣ ಸಂಖ್ಯೆ: ಕಾಅಕೊ: ಕಾನಪ: ಮಪ್ರ 91: 2003, ದಿನಾಂಕ: 22ನೇ ಸೆಪ್ಟೆಂಬರ್‌, 2003 
ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1. ಶ್ರೀಮತಿ ಕವಿತಾ ಗಂಡ -ಈರಣ್ಣ ಕಡುಬಿನ 1. ರಾಮಣ್ಣ ತಂದೆ ದೇವೆಂದ್ರಪ್ಪ ಕಾಂಬಳಿ 
2. ಉದಯ ಕುಮಾರ ತಂದೆ ಈರಣ್ಣಾ ಕಡುಬಿನ ಸಾ: ಬಿನ್ನಾಳ, ತಾ: ಯಲಬುರ್ಗಾ 
3. ವಿಜಯಶ್ರೀ ತಂದೆ ಈರಣ್ಣ ಕಡುಬಿನ 2. ದಿ. ಡಿವಿಜನಲ್‌ ಮ್ಯಾನೇಜರ್‌, 
4. ಸಾ: ಬಿನ್ನಾಳ, ತಾ: ಯಲಬುರ್ಗಾ, ಜಿ: ಕೊಪ್ಪಳ. ದಿ ನ್ಯೂ ಇಂಡಿಯಾ, ಅಶ್ಯೂರೆನ್ಸ್‌ ಕಂ. ಲಿ. ಬಳ್ಳಾರಿ. 


ಸಾರ್ವಜನಿಕ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮೃತ ಶ್ರೀ ಈರಣ್ಣ ತಂದೆ ಷಣುಕ್ರಪ್ಪ 
ಎಂಬುವವರು ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ ದಿನಾಂಕ: 3-2-2002ರಂದು ಕೆಲಸದಿಂದುಂಟಾದ ಅಪಘಾತದಿಂದ ಮೃತ 
ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923 ರಡಿ ಪರಿಹಾರ ಧನಕ್ಕಾಗಿ ಕೋರಿ ಅವಲಂಬಿತ 
ವಾರಸುದಾರರೆಂದು ಹೇಳಿಕೊಂಡ ಮೃತ ಹೆಂಡತಿ ಹಾಗೂ ಮಕ್ಕಳಾದ ಶ್ರೀ: ಶ್ರೀಮತಿ ಕವಿತಾ ಗಂಡ ಈರಣ್ಣಾ ಎಂಬುವವರು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ಅಥವಾ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ 
ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ, ಅಂಥಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾ 
ಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ಅಥವಾ ಸ್ಥಳೀಯ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡ 30 
ದಿನದೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಮತ್ತು ಸದ್ರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಬಾರದಿದ್ದಲ್ಲಿ 
ಸದ್ರಿ ಅವಧಿ ಮುಗಿದ ನಂತರ ಮೇಲ್ಕಾಣಿಸಿದ ಅರ್ಜಿದಾರರ ಅರ್ಜಿಯನ್ನೇ ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ 
ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 

ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಪಿ. ಆರ್‌. 1127 ಕೊಪ್ಪಳ ಜಿಲ್ಲೆ, ಕೊಪ್ಪಳ. 


IN THE COURT OF REGISTRAR OF COOPERATIVES 
No. 1, Ali Asker Road, Bangalore- 560 052. 
No. RCS DIS SOU D4, 872/ 2003-2004 


PETITIONER RESPONDENTS 

Managing Director Vis 1. Sree Deepak Ram Das 

Sirsi Urban Souharda Sahakari Honnavar, Ayappa Nagar, Post Hubli Road, Taluk Sirsi 
Bank Ltd. 2. Smt. Saraswathi 


Vithal Naik, Ayappa Nagar, Post Hubli Road, 
3. Ravindranath Ramdas 

Honnawar, "Gayatri", Near Microwave Station, 

Marikambanagar, Sirsi. 


೧೪೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 





Notice of Attachment of immovable properties under section 44 (1) of the Karnataka Souharda 
Sahakari Act 1997. 

Whereas the Petitioner Bank has filed the above dispute before me U/s 39 (1) of the Karnataka 
Souharda Sahakari Act 1997 for recovery of a sum of Rs. 6, 19,101/- along with future interest from the 
Respondents. The dispute is taken on file under Dispute No. RCS DIS SOU D4. 872/ 2003-2004. 

Along with the dispute the petitioner Bank has filed an application along with an affidavit U/S 44 
(1) of Karnataka Souhardha Sahakari Act 1997 for attachment of properties belonging to the Respondents 
before judgement. 

The dispute is taken on file and on hearing the petitioners arguments on the application U/S 44(1) 
of Karnataka Souhardha Sahakari Act 1997 wherein it is brought to my notice by the Petitioner Bank that 
the Respondents are contemplating to convey or alienate or dispose of the immovable properties 
belonging to the Respondents mentioned in the Schedule hereunder, with the intent to delay the 
enforcement or execution of any award or order that may be passed in the above dispute against them. 

Whereas the Petitioner Bank has further stated that if the Respondents are not prevented from 
doing so, the petitioner Bank will be left with no means to recover the amount even if any award/ decree is 
obtained against the Respondents. 

Whereas, | am fully convinced that the disposal of Schedule Property of the Respondents would 
defeat or delay the enforcement of execution of any order / decree that may be passed against the 
Respondents. 

Hence, | pass the following order. 

ORDER 

Under the circumstances explained above and in exercise of powers vested in me under section 
44 (1) of the Karnataka Souhardha Sahakari Act 1997, | Siddhaiah, 1.A.S. Registrar of co-operatives in 
Karnataka, Bangalore do hereby order the conditional attachment of the immovable properties of the 
Respondents as mentioned in the Schedule hereunder before judgement in the above case. 

Notice is hereby given to the Respondents that if they desire to have the conditional attachment 
raised, they should furnish cash security to the extent of Rs. 6.20 lakhs by depositing the said amount in 
the petitioner's Bank, under suspense Account and produce the original receipt! challan issued thereon to 
this office on or before 25-10-2003 without fail. 

If they fail to furnish the cash security as ordered above within the stipulated period, this 
conditional attachment will be confirmed as made absolute. 

Notice is also hereby given to persons purchasing or acquiring the properties mentioned in the 
Schedule hereunder that they will do so subject to this attachment. 

SCHEDULE OF PROPERTY BELONGING TO 1st RESPONDENT 
































Taluka Grama Survey No. Dimension Type of Land 
Sirsi Narabile 30 9.00.00 Cultivating land 
Sirsi Sirsi 278/1/B Plot No. 23 0.02.02 - 
Given under my hand and seal on this day the 20th September 2003. 
SIDDIAH, |. A. S. 
P.R.1128 Registrar of Cooperatives In Karnataka. 


ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ಕಛೇರಿ, ಬಸವನಬಾಗೇವಾಡಿ 
ಅಧಿಸೂಚನೆ ಸಂಖ್ಯೆ: ತಾಸಕಅ: ಆಡಳಿತ: ಸಿಆರ್‌: 2003-04432 (೧), ದಿನಾಂಕ: 29ನೇ ಸೆಪ್ಟೆಂಬರ್‌, 2003 
ವಿಷಯ: ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ಹಾಗೂ 2002 ರ ಅನುಷ್ಠಾನದ ಬಗ್ಗೆ. 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ-56, ಯೋಮಸ-02 (1), ದಿನಾಂಕ: 18-7-2002. 
ಕರ್ನಾಟಕ ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2000 ಮತ್ತು ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ನಿಯಮಗಳು 2002 

ಈಗಾಗಲೇ ಜಾರಿಗೆ ಬಂದಿದ್ದು, ಸದರಿ ಅಧಿನಿಯಮದ ರೀತ್ಯಾ ಎಲ್ಲಾ ಸಾರ್ವಜನಿಕ ಪ್ರಾಧಿಕಾರಗಳು (ಕಛೇರಿಗಳು) ಅಧಿನಿಯಮದ ಸೆಕ್ಷನ್‌ 
2 (ಎ) ಅಡಿಯಲ್ಲಿ ವ್ಯಾಖ್ಯಾನಿಸಿರುವಂತೆ, ಸಕ್ಷಮ ಹಾಗೂ ಮೇಲ್ಲನವಿ ಪ್ರಾಧಿಕಾರಗಳನ್ನು ನೇಮಿಸಬೇಕಾಗಿರುತ್ತದೆ. ಅದರಂತೆ, 
ಪ್ರಾಧಿಕಾರಿಗಳಾಗಿ ಈ ಕೆಳಗಿನಂತೆ ನೇಮಿಸಲಾಗಿದೆ. 





ಸಕ್ಷಮ ಪ್ರಾಧಿಕಾರ ಅಪೀಲು ಪ್ರಾಧಿಕಾರ 
ತಾಲ್ಲೂಕು ಮಟ್ಟದಲ್ಲಿ ಕಛೇರಿ ಅಧೀಕ್ಷಕರು ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು 
ಸರ್ಕಾರದ ಅಧಿನಿಯಮದ ಸೆಕ್ಷನ್‌ 3 (ಬಿ) ಅಡಿಯಲ್ಲಿ ನಿಗದಿಪಡಿಸಿದಂತೆ, ಈ ಕೆಳಗೆ ತಿಳಿಸಿರುವ 4 ಶೀರ್ಷಿಕೆಗಳಲ್ಲಿ ತಿಳಿಸಿರುವ 
ವಿವರಗಳನ್ನು ಸಾರ್ವಜನಿಕ ಪ್ರಕಟಣೆಗಾಗಿ ಈ ಕೆಳಗಿನಂತೆ ತಿಳಿಯಪಡಿಸಿದೆ. 
1) ಇಲಾಖೆಯ ಸಂಘಟನೆ, ಪ್ರಕಾರ್ಯಗಳು ಮತ್ತು ಕರ್ತವ್ಯಗಳ ವಿವರಗಳು:- 

ತಾಲ್ಲೂಕು ಹಂತದಲ್ಲಿ ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ಕಛೇರಿಯು ತಾಲ್ಲೂಕು ಪಂಚಾಯತ್‌ನ ವ್ಯಾಪ್ತಿಯಡಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು, ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು ಕಛೇರಿಯ ಮುಖ್ಯಸ್ಥರಾಗಿರುತ್ತಾರೆ. ಇವರಿಗೆ ಸಹಕರಿಸಲು ಸದರಿ 
ಕಚೇರಿಯಲ್ಲಿ ಈ ಕೆಳಗಿನಂತೆ ಪೂರಕ ಸಿಬ್ಬಂದಿ ವ್ಯವಸ್ಥೆ ಇರುತ್ತದೆ. 











































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೪೯೩ 
1) ಕಚೇರಿ ಅಧೀಕ್ಷಕರು 1 ಹುದ್ದೆ 
2) ಪ್ರಥಮ ದರ್ಜೆ ಸಹಾಯಕರು 1 ಹುದ್ದೆ 
3) ದ್ವಿತೀಯ ದರ್ಜೆ ಸಹಾಯಕರು 1 ಹುದ್ದೆ 
4) ಬೆರಳಚ್ಚುಗಾರರು 1 ಹುದ್ದೆ 
5) ಗ್ರೂಪ್‌ "ಡಿ' ನೌಕರರು 1 ಹುದ್ದೆ 
ಇಲ್ಲಿ ನಮ್ಮ ಅಧೀನದಡಿಯಲ್ಲಿ ಬರುವ ಎಲ್ಲಾ ಸಂಸ್ಥೆಗಳ ಹೆಸರು ಮತ್ತು ವಿವರಗಳು ಈ ಕೆಳಗಿನಂತೆ ಇರುತ್ತವೆ. 
ಕ್ರ.ಸಂ ಸಂಸ್ಥೆ ಹೆಸರು ಗ್ರಾಮ ಮಂಜೂರಿ ಸಂಖ್ಯೆ 
1 ಸರಕಾರಿ ಮೆಟ್ರಿಕ್‌ ಪಾರ್ವ ಬಾಲಕಿಯರ ವಸತಿ ನಿಲಯ, ಬಸವನಬಾಗೇವಾಡಿ | ಬಸವನಬಾಗೇವಾಡಿ 50 
ಸರಕಾರಿ ಮೆಟ್ರಿಕ್‌ ಪೂರ್ವ ಬಾಲಕರ ವಸತಿನಿಲಯ ಬಸವನಬಾಗೇವಾಡಿ ಬಸವನಬಾಗೇವಾಡಿ 50 
3. | ಸರಕಾರಿ ಮೆಟ್ರಿಕ್‌ ಪೂರ್ವ ಬಾಲಕರ ವಸತಿನಿಲಯ ಕುದುರೆ ಸಾಲವಾಡಗಿ, ಕೆ. ಸಾಲವಾಡಗಿ 50 
ತಾ: ಬಸವನಬಾಗೇವಾಡಿ 
4. | ಸರಕಾರಿ ಮೆಟ್ರಿಕ್‌ ಪೂರ್ವ ಬಾಲಕರ ವಸತಿ ನಿಲಯ ವಡವಡಗಿ, ವಡವಡಗಿ 50 
ತಾ: ಬಸವನಬಾಗೇವಾಡಿ 
5. | ಸರಕಾರಿ ಮೆಟ್ರಿಕ್‌ ಪೂರ್ವ ಬಾಲಕರ ವಸತಿ ನಿಲಯ ತೆಲಗಿ, ತೆಲಗಿ 50 
ತಾ: ಬಸವನಬಾಗೇವಾಡಿ 
6. | ಸರಕಾರಿ ಮೆಟ್ರಿಕ್‌ ಪೂರ್ವ ಬಾಲಕರ ವಸತಿ ನಿಲಯ ಜಾಯವಾಡಗಿ, ಜಾಯವಾಡಗಿ 50 
ತಾ: ಬಸವನಬಾಗೇವಾಡಿ 
7. | ಸರಕಾರಿ ಮೆಟ್ರಿಕ್‌ ಪೂರ್ವ ಬಾಲಕರ ವಸತಿ ನಿಲಯ ಹೆಬ್ಬಾಳ, ಹೆಬ್ಬಾಳ 50 
ತಾ: ಬಸವನಬಾಗೇವಾಡಿ 
8. | ಸರಕಾರಿ ಮೆಟ್ರಿಕ್‌ ಪೂರ್ವ ಬಾಲಕರ ವಸತಿ ನಿಲಯ ನರಸಲಗಿ, ನರಸಲಗಿ 50 
ತಾ: ಬಸವನಬಾಗೇವಾಡಿ 
9. | ಸರಕಾರಿ ಆಶ್ರಮ ಶಾಲೆ, ಕೆ. ಸಾಲವಾಡಗಿ ಕೆ. ಸಾಲವಾಡಗಿ 25 
10. | ಸರಕಾರಿ ಆಶ್ರಮ ಶಾಲೆ, ಹೂವಿನ ಹಿಪ್ಪರಗಿ (ಪ. ವರ್ಗ) ಹೂವಿನಹಿಪ್ಪರಗಿ 75 
ಬಸವನಬಾಗೇವಾಡಿ ತಾಲ್ಲೂಕಿನಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ ಅನುದಾನಿತ ಹಾಸ್ಟೆಲ್‌ನ ವಿವರ ಈ ಕೆಳಗಿನಂತಿರುತ್ತದೆ. 
ಕ್ರ.ಸಂ ಸಂಸ್ಥೆ ಹೆಸರು ಗ್ರಾಮ ಮಂಜೂರಿ ಸಂಖ್ಯೆ ಷರಾ 
1. | ಶ್ರೀ ಶಾಖಾಂಬರಿ ಉಚಿತ ಪ್ರಸಾದ ನಿಲಯ, ವಂದಾಲ 55 ಅನುದಾನಕ್ಕೆ ಒಳಪಟ್ಟಿರುತ್ತದೆ 
ವಂದಾಲ, ತಾ: ಬಸವನಬಾಗೇವಾಡಿ ಸ್ವಂತ ಕಟ್ಟಡ ಇದೆ. 
2. | ಶ್ರೀ ಮಡಿವಾಳೇಶ್ವರ ಉಚಿತ ಪ್ರಸಾದ ನಿಲಯ, ಕಣಕಾಲ 50 -ಸದರ- 
ಕಣಕಾಲ ತಾ: ಬಸವನಬಾಗೇವಾಡಿ 
3. | ಶ್ರೀ ಬಸವೇಶ್ವರ ಉಚಿತ ಪ್ರಸಾದ ನಿಲಯ, ಉಕ್ಕಲಿ 35 -ಸದರ- 
ಉಕ್ಕಲಿ, ತಾ: ಬಸವನಬಾಗೇವಾಡಿ 
4. | ಶ್ರೀ ಎಸ್‌. ಎಸ್‌. ಮುತ್ಕಾನವರ ಉಚಿತ ಜಯವಾಡಗಿ 23 -ಸದರ- 
ಪ್ರಸಾದ ನಿಲಯ, ಜಯವಾಡಗಿ 
5. | ಈ ಬಿ. ಎಲ್‌. ಹಾಸ್ಟೆಲ್‌, ಗೊಳಸಂಗಿ ಗೊಳಸಂಗಿ 20 -ಸದರ- 























1. 
2. 
3. 


ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಜಿಲ್ಲಾ ಹಾಗೂ ತಾಲ್ಲೂಕು ಮಟ್ಟದಲ್ಲಿ ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗಗಳ 
ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಕೆಳಕಂಡ ಹಲವಾರು ಶೈಕ್ಷಣಿಕ ಮತ್ತು ಆರ್ಥಿಕ ನೆರವಿನ ಯೋಜನೆಗಳನ್ನು ಅನುಷ್ಠಾನ 
ಗೊಳಿಸಲಾಗುತ್ತಿದೆ. 


ಕಾನೂನು ಪದವೀಧರರಿಗೆ ಧನಸಹಾಯ 
ಕಟ್ಟಡಗಳ ನಿರ್ವಹಣೆ 


ಪ.ಜಾತಿ: ಪ.ವರ್ಗದ ವಿದ್ಯಾರ್ಥಿಗಳಿಗೆ 1 ರಿಂದ 4ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿವೇತನ 


ಮಂಜೂರಿ. 


ಪ.ಜಾತಿ: ಪ.ವರ್ಗದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ವೇತನಗಳು (5 ರಿಂದ 7 ಮತ್ತು 8 ರಿಂದ 10ನೇ 


ತರಗತಿ). 
ಪ್ರತಿಭಾ ವಿದ್ಯಾರ್ಥಿವೇತನ 


ಪ. ಜಾತಿ: ಪ. ವರ್ಗದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್‌ ನಂತರದ ವಿದ್ಯಾರ್ಥಿ ವೇತನ ಮಂಜೂರಿ (ಸಿ.ಎಸ್‌.ಎಸ್‌.) 


ಹೆಚ್ಚಿನ ಊಟ ಮತ್ತು ವಸತಿ ವೆಚ್ಚಗಳ ಸಹಾಯ ಮಂಜೂರಿ. 





೧೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 

8. ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆ. 

9. ಆಶ್ರಮಶಾಲೆ: ನಿವಾಸಿ ಶಾಲೆಗಳ ನಿರ್ವಹಣೆ. 

10. ಅಸ್ಪೃಶ್ಯತಾ ನಿವಾರಣೆ 

11. ಮೆಟ್ರಿಕ್‌ ನಂತರದ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನದ ಮಂಜೂರಿ 

12. ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಮೊದಲ ಸಲ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ 
ಬಹುಮಾನ. 

13. ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವವರ ಮಕ್ಕಳಿಗೆ ಮೆಟ್ರಿಕ್‌ ಪೂರ್ವ ವಿದ್ಯಾರ್ಥಿ ವೇತನ 

14. ಪಿಯುಸಿ 2, ಡಿಗ್ರಿ ಫೈನಲ್‌ ವರ್ಷದಲ್ಲಿ ಪ್ರಥಮ ಸಲ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದವರಿಗೆ ಬಹುಮಾನ ಹಣ 
ಮಂಜೂರಿ. 

15. ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಮಹಿಳಾ ವಿದ್ಯಾರ್ಥಿನಿಯರಿಗೆ 8 ರಿಂದ 10ನೇ ತರಗತಿಯವರಿಗೆ ಹೆಚ್ಚಿನ ಪ್ರೋತ್ಸಾಹಧನ 
ಮಂಜೂರಿ. 

16. ಪ. ಜಾತಿ: ಪ. ವರ್ಗದವರ ಮನೆಗಳಿಗೆ ವಿದ್ಯುತ್‌ ಪೂರೈಕೆ (ಕುಟೀರ ಜ್ಯೋತಿ ಯೋಜನೆ ಅಡಿ). 

17. ದೌರ್ಜನ್ಯಕ್ಕೆ ಒಳಪಟ್ಟ ಪರಿಶಿಷ್ಟ ಜಾತಿಯವರಿಗೆ ಪರಿಹಾರ (ಪ. ಜಾ. : ಪ. ವರ್ಗದವರಿಗೆ) 

18. ಜಾತಿ ಪರಿಶೀಲನೆ 

19. ಅಂಬೇಡ್ಕರ್‌ ವಸತಿ ಯೋಜನೆ 

20. ಆಶ್ರಯ ವಸತಿ ಯೋಜನೆ 

21. ಅಂತರಜಾತಿ ವಿವಾಹ ಪ್ರೋತ್ಸಾಹಧನ 

22. ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಗಳ ಅನುಷ್ಠಾನ. 

2) ಅಧಿಕಾರಿಗಳು ಮತ್ತು ನೌಕರರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಹಾಗೂ ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ 
ಕಾರ್ಯವಿಧಾನ:- 


ಮೇಲೆ ವಿವರಿಸಿದಂತೆ, ಶೀರ್ಷಿಕೆ (1ರಲ್ಲಿ ತಿಳಿಸಿರುವ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ತಾಲ್ಲೂಕು ಸಮಾಜ 


ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲಾ ವಿಷಯಗಳ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಅಧಿಕಾರವು 
ತಾಲ್ಲೂಕು ಮಟ್ಟದಲ್ಲಿ, ಸಂಬಂಧಿಸಿದ ತಾಲ್ಲೂಕು ಪಂಚಾಯತ್‌ನ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಇರುತ್ತದೆ. 


10. 


11. 


ಅಧಿಕಾರಿಗಳ ಕರ್ತವ್ಯಗಳು (ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ಕರ್ತವ್ಯಗಳು: ಮೂಲ ಕರ್ತವ್ಯಗಳು): 

ತಾಲ್ಲೂಕಿನ ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗಗಳ ಜನರ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಟಾನ ಅಧಿಕಾರಿಯಾಗಿ 
ಕಾರ್ಯನಿರ್ವಹಿಸುವುದು. 

ಪ್ರತಿ ತಿಂಗಳು ಕನಿಷ್ಠ ಪಕ್ಷ 15 ದಿನ ಪ್ರವಾಸ ಮಾಡುವುದು ಹಾಗೂ 10 ದಿನ ಹಳ್ಳಿಗಳಲ್ಲಿ ವಾಸ್ತವ್ಯ ಮಾಡುವುದು ಮತ್ತು ಪರಿಶಿಷ್ಟ 
ಜಾತಿ ಪರಿಶಿಷ್ಟ ವರ್ಗದ ಜನರ ಕಾಲೋನಿಗಳಿಗೆ ತಪ್ಪದೇ ಭೇಟಿ ನೀಡುವುದು. 

ಇಲಾಖೆಯ ವಾರ್ಷಿಕ ಯೋಜನೆಯನ್ನು ತಯಾರಿಸಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌ ಹಾಗೂ 
ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿರವರಿಂದ ಒಪ್ಪಿಗೆ ಪಡೆದು ಹಣ ಬಿಡುಗಡೆ ಮಾಡಿಸಿಕೊಳ್ಳುವುದು. 

ತಾಲ್ಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಸಂಸ್ಥೆಗಳ ಮುಖ್ಯಸ್ಥರ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುವುದು ಹಾಗೂ 
ಕಾರ್ಯಾಲಯದ ಸಿಬ್ಬಂದಿಯವರ ಕೆಲಸವನ್ನು ತಪಾಸಣೆ ಮಾಡುವುದು. 

ಮೇಲಾಧಿಕಾರಿಗಳಿಗೆ ತಿಂಗಳ, 3 ತಿಂಗಳ, ಅರ್ಧ ವರ್ಷದ ಹಾಗೂ ವರ್ಷದಲ್ಲಿ ಸಾಧಿಸಿದ ಪ್ರಗತಿ ಪತ್ರಿಕೆಗಳನ್ನು ಸಲ್ಲಿಸುವುದು. 
ಜಿಲ್ಲಾ ಸಮಾಜ ಕಲ್ಕಾಣ ಅಧಿಕಾರಿಗಳಿಗೆ ತಿಂಗಳ ಖರ್ಚಿನ ಮಾಹಿತಿ ಪಿರಾಡಿಕಲ್ಸ್‌ ಮಾಹಿತಿ ಹಾಗೂ ಚಿಕ್ಕುಗಳ ಶಿಷ್ಯ ವೇತನ 
ಮಂಜೂರ್‌ ಮಾಡಿ ಚಿಕ್‌ ಅಕೌಂಟ್ಸ್‌ ಮಾಹಿತಿ ತಯಾರಿಸಿ ಸಲ್ಲಿಸುವುದು. 

ತಾಲ್ಲೂಕಿನಲ್ಲಿಯ ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಶಾಲೆಗಳಿಗೆ ಹೋಗುವ ಮಕ್ಕಳ ಮಾಹಿತಿಯನ್ನು ಹಾಗೂ ಮೂಲಭೂತ 
ಮಾಹಿತಿಯನ್ನು ತಯಾರಿಸಿ ಇಡುವುದು. 

ಶಿಕ್ಷಣ: 

ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ 1 ರಿಂದ 10ನೇ ತರಗತಿಯ ಮೆಟ್ರಿಕ್‌ ಪೂರ್ವ ಶಿಷ್ಯವೇತನ ಹಾಗೂ ಮೆಟ್ರಿಕ್‌ ನಂತರದ 
ಶಿಷ್ಯವೇತನ ಮಂಜೂರ್‌ ಮಾಡುವುದು ಹಾಗೂ ಅದರ ಲೆಕ್ಕಪತ್ರ ಇಡುವುದು ಮತ್ತು ಶಿಷ್ಯವೇತನ ಹಂಚಿಕೆಯಾದ ಪಾವತಿಗಳನ್ನು 
ಇಡುವುದು. 

ತಾಲ್ಲೂಕಿನಲ್ಲಿಯ ಎಲ್ಲ ಸಮಾಜ ಕಲ್ಯಾಣ ಇಲಾಖೆಯ ಸಂಸ್ಥೆಗಳ ಪರಿವೀಕ್ಷಣೆ ಮಾಡುವುದಲ್ಲದೆ ಅನುದಾನಿತ ಮೆಟ್ರಿಕ್‌ ಪೂರ್ವ 
ಹಾಗೂ ಮೆಟ್ರಿಕ್‌ನಂತರದ ವಸತಿ ನಿಲಯಗಳನ್ನು ವೀಕ್ಷಣೆ ಮಾಡುವುದು. 

ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಪ್ರಥಮ ಬಾರಿಗೆ ಪ್ರಥಮ ದರ್ಜೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಣ 
ವಿತರಣೆ ಮಾಡುವುದು. 

ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಶಾಲೆಗೆ ಹೋಗುವ ಮಕ್ಕಳಿಗೆ ಪುಕ್ಕಟೆಯಾಗಿ ಕೊಡುವ ಸಮವಸ್ತ್ರ ಹಾಗೂ ಪಠ್ಯ ಪುಸ್ತಕಗಳನ್ನು 
ಹಾಗೂ ಇತರೆ ಶೈಕ್ಷಣಿಕ ಸಹಾಯವನ್ನು ಸರಿಯಾಗಿ ವಿತರಣೆ ಮಾಡಿದ್ದಾರೆಯೇ ಹೇಗೆ ಅನ್ನುವುದನ್ನು ಖಚಿತಪಡಿಸಿಕೊಳ್ಳುವುದು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೪೯೫ 





12. 


13. 


14. 


15. 


16. 


17. 


18. 


19. 


20. 


21. 
22. 
23. 
24. 


25. 


26. 


27. 


28. 


29. 


30. 


ಪರಿಶಿಷ್ಟ ಜಾತಿಯ ಜನರ ಕಾಲೋನಿಯಲ್ಲಿ ವಯಸ್ಕರ ಶಿಕ್ಷಣ, ಯುವಜನ ಇಲಾಖೆ ಹಾಗೂ ಸಹಕಾರ ಇಲಾಖೆಯ ವತಿಯಿಂದ 
ಸಂಸ್ಥೆಗಳನ್ನು ಸ್ಥಾಪಿಸುವುದರಲ್ಲಿ ಸಹಕಾರ ನೀಡುವುದು. 

ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಷ್ಯವೇತನ ಸರಿಯಾಗಿ ವಿತರಣೆ ಮಾಡಿದ ಬಗ್ಗೆ ಹಾಗೂ ಬುಕ್‌ಬ್ಯಾಂಕ್‌ ಯೋಜನೆಯಲ್ಲಿ ನೀಡಿದ 
ಸವಲತ್ತುಗಳನ್ನು ಉಪಯೋಗಿಸಿದ ಬಗ್ಗೆ ತಪಾಸಣೆ ಮಾಡುವುದು. 

ವಸತಿ ನಿಲಯಗಳ ಕಟ್ಟಡ ಕಟ್ಟುವುದು. ಸಮಾಜ ಮಂದಿರ ಕಟ್ಟುವುದು, ಕಲ್ಯಾಣ ಮಂದಿರ ಕಟ್ಟುವುದು ಹಾಗೂ ಶಾಲಾ ಕಟ್ಟಡ 
ಕಟ್ಟುವುದನ್ನು ಪರಿಶೀಲಿಸುವುದು ಹಾಗೂ ಕಾರ್ಯಗತ ಮಾಡುವುದು. 

ಬಿ.ಎಸ್‌.ಪಿ. ಯೋಜನೆ ಹೊರತುಪಡಿಸಿ ಹುಡ್ಕೋ ಎನ್‌ಆರ್‌ಇಪಿ, ಪಿಎಲ್‌ಜಿಆರ್‌. ಎಲ್‌ಸಿಎಜೆ ಯೋಜನೆ ಅಡಿಯಲ್ಲಿ 
ಯೋಗ್ಯ ಫಲಾನುಭವಿಗಳನ್ನು ಗುರುತಿಸುವುದು ಹಾಗೂ ಆಯ್ಕೆ ಮಾಡಿ, ಸಂಬಂಧಿಸಿದ ಇಲಾಖೆಗೆ ಒದಗಿಸುವುದು. 

ಪರಿಶಿಷ್ಟ ಜಾತಿ : ಪರಿಶಿಷ್ಟ ವರ್ಗದ ಜನರ ಮೇಲೆ ನಡೆದ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಆರ್‌ ಸೆಲ್ಲಿನ 
ಅಧಿಕಾರಿಗಳೊಂದಿಗೆ ಸಹಕರಿಸುವುದು ಹಾಗೂ ತಾಲ್ಲೂಕು ಮಟ್ಟದ ನಾಗರೀಕ ಹಕ್ಕು ಸಂರಕ್ಷಣಾ ಸಮಿತಿಯ ಕಾರ್ಯದರ್ಶಿಯಾಗಿ 
ಕಾರ್ಯನಿರ್ವಹಿಸುವುದು. 

ನೈಸರ್ಗಿಕವಾಗಿ ಲುಕ್ಸಾನ ಹಾಗೂ ಬೆಂಕಿ ಅನಾಹುತದಲ್ಲಿ ನೊಂದ ಫಲಾನುಭವಿಗಳಿಗೆ ಧನಸಹಾಯ ಮಾಡುವಲ್ಲಿ 
ಪ್ರಯತ್ನಿಸುವುದು. 

ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಜನರ ಸಲುವಾಗಿ ಮನೆ ಜಾಗೆ, ಸಶಾನ ಜಾಗೆ, ಈಗಿನ ಕಾಲೋನಿಯನ್ನು ಹೆಚ್ಚಿಸುವ ಬಗ್ಗೆ 
ಹಾಗೂ ಪ್ರತ್ಯೇಕ ಕಾಲೋನಿ ನಿರ್ಮಾಣ ಬಗ್ಗೆ, ಸಮಾಜ ಕಲ್ಯಾಣ ಇಲಾಖೆಯ ಸಂಸ್ಥೆಗಳ ಕಟ್ಟಡ ನಿರ್ಮಾಣ ಬಗ್ಗೆ ಭೂಮಿ 
ಖರೀದಿ ಬಗ್ಗೆ ಪ್ರಕರಣಗಳನ್ನು ತಯಾರಿಸುವುದು. ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಜನರಿಗೆ ಮನೆಗಳ ನಿರ್ಮಾಣ ಮಾಡಲು 
ಮಂಜೂರಾದ ಭೂಮಿಯನ್ನು ಹಾಗೂ ಲೀಜ್‌ ಮೇಲೆ ಕೊಟ್ಟ ಭೂಮಿಯನ್ನು ವಶಪಡಿಸಿಕೊಳ್ಳುವ ಕ್ರಮ ಜರುಗಿಸುವುದು 
ಸರಕಾರಿ ಗಾಂವಠಾಣ ಜಾಗೆಯನ್ನು ಅಭಿವೃದ್ಧಿಪಡಿಸಲು ಮತ್ತು ಮನೆ ಕಟ್ಟಲು ಕಂದಾಯ ಇಲಾಖೆಯಿಂದ ಪಡೆದುಕೊಳ್ಳುವ ಕ್ರಮ 
ಜರುಗಿಸುವುದು. 

ಆರ್ಥಿಕ ಮತ್ತು ಅಭಿವೃದ್ಧಿ; 

ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಜನರ ಒಕ್ಕಲುತನ ಕಾಲೋನಿಗಳನ್ನು ನಿರ್ವಹಿಸುವುದು ಹಾಗೂ ಜಾಯಂಟ್‌ ಫಾರ್ಮ್‌, 
ಕೈಗಾರಿಕೆ, ಕೂಲಿಕಾರ ಸಹಕಾರಿ ಸಂಘಗಳನ್ನು ಅವರ ಅನುಕೂಲಕ್ಕಾಗಿ ಮಾಡುವುದು. 

ತಾಲ್ಲೂಕಿನಲ್ಲಿ ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಸೋಷಿಯಲ್‌ ಹಾಗೂ ಎಕನಾಮಿಕ್‌ ಸರ್ವೆ ಮಾಡಿ ಫಲಾನುಭವಿಗಳನ್ನು 
ವಿಶೇಷ ಘಟಕ ಯೋಜನೆ: ಐಆರ್‌ಡಿಪಿ: ಬಿಎಸ್‌ಪಿ: ಅಂತ್ಯೋದಯ: ಟ್ರಾಯಜಂ: ತಾಳಿಭಾಗ್ಯ : ಐಆರ್‌ಡಿಪಿ: ಗಂಗಾ 
ಕಲ್ಯಾಣ: ಭಾಗ್ಯ ಜ್ಯೋತಿ ಹಾಗೂ ನೇಗಿಲ ಭಾಗ್ಯ ಯೋಜನೆಗಳಿಗೆ ಗುರುತಿಸಿ ಸದರ ಯೋಜನೆಗಳನ್ನು ಕಾರ್ಯಗತ 
ಮಾಡುವುದು. 

ಭೂ ರೈತ ಕಾರ್ಮಿಕರನ್ನು ಗುರುತಿಸುವುದು. 

ಸ್ಥಳೀಯ ಸಂಸ್ಥೆಗಳಲ್ಲಿ ಕಾಯ್ದಿರಿಸಿದ ಶೇ. 18 ಹಣದಲ್ಲಿ ಯೋಜನೆಗಳನ್ನು ಕಾರ್ಯಗತ ಮಾಡುವುದು. 

ಅಂತರ ಜಾತಿ ವಿವಾಹವಾದ ದಂಪತಿಗಳಿಗೆ ಸಹಾಯಧನ ಮಂಜೂರಿ ಕುರಿತು ಪ್ರಕರಣ ತಯಾರಿಸುವುದು. 

ಪರಿಶಿಷ್ಟ ಜಾತಿಯ ಜನರ ವಾಸದ ಮನೆಗಳಿಗೆ ಹಾಗೂ ಕಾಲೋನಿಗೆ ವಿದ್ಯುತ್‌ ಪೂರೈಕೆ ಕುರಿತು ಹಾಗೂ ಕುಡಿಯುವ ನೀರಿನ 
ಪೂರೈಕೆ ಕುರಿತು ಸಮೀಕ್ಷೆ ಮಾಡುವುದು. 

ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಜನರು ಯಾರು ವೃದ್ದಾಪ್ಯ ವೇತನ, ವಿಧವಾ ವೇತನ, ಹೆರಿಗೆ ಭತ್ಯೆ ಅಂಗವಿಕಲರ ಭತ್ಯೆ 
ಮತ್ತು ಕ್ರಾನಿಕ್‌ ರೋಗದಿಂದ ಬಳಲುವವರು ಇಂತಹ ಫಲಾನುಭವಿಗಳನ್ನು ಗುರುತಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಭೇಟಿಯಾಗಿ 
ಮಂಜೂರಿಸುವುದು. 

ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ ಜನರು ತಮ್ಮ ಭೂಮಿಗಳನ್ನು ಮರಳಿ ಪಡೆಯುವಲ್ಲಿ ಸಹಾಯ ಮಾಡುವುದು ಹಾಗೂ 
ಭೂಮಿ ಮಂಜೂರಿಯಲ್ಲಿಯೂ ಸಹಾಯ ಮಾಡುವುದು. 

ಇತರೆ: 

ಸರಕಾರಿ ಇಲಾಖೆ, ಅರೆ ಸರಕಾರಿ ಇಲಾಖೆ, ಸ್ಥಳೀಯ ಸಂಸ್ಥೆ ಮತ್ತು ಔದ್ಯೋಗಿಕಗಳಲ್ಲಿ ಪರಿಶಿಷ್ಟ ಜಾತಿ: ಪರಿಶಿಷ್ಟ ವರ್ಗದ 
ಅಭ್ಯರ್ಥಿಗಳನ್ನು ಸರಕಾರಿ ನಿಯಮಾವಳಿ ಪ್ರಕಾರ ನೇಮಕಾತಿ ಮಾಡಿದ ಬಗ್ಗೆ ಪರಿಶೀಲನೆ ಮಾಡಿ ಜಿಲ್ಲಾ ಸಮಾಜ ಕಲ್ಯಾಣ 
ಅಧಿಕಾರಿಗಳಿಗೆ ವರದಿ ಸಲ್ಲಿಸುವುದು. 

ಇತರೆ ಇಲಾಖೆಯಿಂದ ಜಾತಿ ಪರಿಶೀಲನೆ ಅಂತಾ ಬಂದ ಜಾತಿ ಪ್ರಮಾಣ ಪತ್ರಗಳ ಸಿಂಧುತ್ವವನ್ನು ಪರಿಶೀಲನೆ ಮಾಡುವುದು. 
ಸರಕಾರಿ ಸಂಘಗಳಲ್ಲಿ ಯೂತ್‌ ಕ್ಲಬ್‌ಗಳಲ್ಲಿ ಮಹಿಳಾ ಮಂಡಳಿಗಳಲ್ಲಿ ಸ್ಥಳೀಯ ಅಭಿವೃದ್ದಿ ಬ್ಯಾಂಕ್‌ಗಳಲ್ಲಿ ಪರಿಶಿಷ್ಟ ಜಾತಿ: 
ಪರಿಶಿಷ್ಟ ವರ್ಗದ ಜನರು ಸದಸ್ಯತ್ವ ಹೊಂದಲು ಪ್ರೋತ್ಸಾಹಿಸುವುದು. 

ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲ್ಲೂಕು ಪಂಚಾಯತ್‌: ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು: ಜಿಲ್ಲಾ ಪಂಚಾಯತ್‌ 
ಅಧಿಕಾರಿಗಳ ಹಾಗೂ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆರವರು ವಹಿಸುವ ಯಾವುದೇ ಕೆಲಸ ಕಾರ್ಯಗಳನ್ನು 
ನಿರ್ವಹಿಸುವರು. 


೧೪೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 





3) ಕಛೇರಿ ಸಿಬ್ಬಂದಿಯವರ ಕರ್ತವ್ಯ ನಿರ್ವಹಣೆ ವಿವರಗಳು:- 

ಕಚೇರಿ ಸಿಬ್ಬಂದಿ ವರ್ಗದವರು ಸಂಬಂಧಿಸಿದ ಅಧಿಕಾರಿಗಳ ವ್ಯಾಪ್ತಿಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಆಯಾ ಅಧಿಕಾರಿಗಳಿಗೆ 
ಪೂರಕನಾಗಿ ಸಹಾಯವಾಗುವಂತೆ ಕಾರ್ಯನಿರ್ವಹಿಸುವರು. ಸಾರ್ವಜನಿಕರಿಂದ, ಮೇಲಾಧಿಕಾರಿಗಳ ಕಛೇರಿಯಿಂದ ಹಾಗೂ ಅಧೀನ 
ಅಧಿಕಾರಿಗಳಿಂದ ಬರುವಂತಹ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ಸ್ವೀಕರಿಸಿ, ಸಂಬಂಧಿಸಿದ ಅಧಿಕಾರಿಗಳ ಹಾಗೂ 
ಕಛೇರಿ ಅಧೀಕ್ಷಕರ ಕಿರು ಸಹಿ ಮಾಡಿಸಿದ ನಂತರ, ಸದರ ಪತ್ರಗಳನ್ನು ನೊಂದಾಯಿಸಿ, ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಸ್ವೀಕೃತಿ 
ಪಡೆದು ನೀಡಲಾಗುವುದು. 

ತುರ್ತು ಟಪಾಲುಗಳ ಬಗ್ಗೆ ಆದ್ಯತೆ ಮೇರೆಗೆ ವಿಷಯ ನಿರ್ವಾಹಕರು, ಕಛೇರಿ ಕೈಪಿಡಿ ಪ್ರಕಾರ ಕಡತವನ್ನು ಪ್ರಾರಂಭಿಸಿ, 
ಅಧಿಕಾರಿಗಳ ಅನುಮೋದನೆಗಾಗಿ ಅಥವಾ ಮಂಜೂರಾತಿಗಾಗಿ ಸಲ್ಲಿಸುವ ಕ್ರಮ ಕೈಗೊಳ್ಳುವರು. 

ಸದರ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ವಿವರ. 











ಕ್ರ.ಸಂ ಹೆಸರು ಹುದ್ದೆ ವಹಿಸಿಕೊಟ್ಟ ಶಾಖೆ 
1. | ಶ್ರೀ ಎಸ್‌. ಕೆ. ಲಮಾಣಿ | ತಾ.ಸ.ಕ.ಅ. | ಒಟ್ಟಾರೆ ಮೇಲ್ವಿಚಾರಣೆ ಮತ್ತು ಯೋಜನೆಗಳ ಅನುಷ್ಟಾನ 
2. ||ಶ್ರೀ ಸಿ. ವಿ. ದಿಂಡಿ ಕಛೇರಿ ಕಛೇರಿ ಮೇಲ್ವಿಚಾರಣೆ: ಸಾರ್ವಜನಿಕ ಕುಂದು ಕೊರತೆಗಳು: ದೌರ್ಜನ್ಯ 


ಅಧೀಕ್ಷಕರು | ಪ್ರಕರಣಗಳ ನಿರ್ವಹಣೆ: ಅಂತರಜಾತಿ ವಿವಾಹವಾದವರಿಗೆ ಸಹಾಯಧನ: 
ಎಸ್‌ಸಿಪಿ: ಟಿಎಸ್‌ಪಿ ಯೋಜನೆಗಳ ಅನುಷ್ಟಾನ ಇತ್ಯಾದಿ 

ನಧಿ; ಲೆಕ್ಕಪತ್ರ: ಸಿಬ್ಬಂದಿ: ಆಯುಕ್ತರು, ಸ. ಕ. ಇ: ಜಿ. ಪಂ. ಸಿಬ್ಬಂದಿ ಮತ್ತು 
ಆಡಳಿತ: ಜಿಸಕಅ: ಎ.ಜಿ. ತಪಾಸಣೆಗಳಿಗೆ ಅನುಸರಣೆ: ಎಲ್‌ಎಕ್ಕೂ ಎಲ್‌ಸಿ 
ಪ್ರಶ್ನೆಗಳು: ವೇತನ ಪಾವ್ತಿ: ಕ್ಯಾಶ್‌ಬುಕ್‌ ನಿರ್ವಹಣೆ: ಆರ್‌.ಡಿ. ನಿರ್ವಹಣೆ: 
ಸಿಬ್ಬಂದಿಗಳ ಸೇವಾ ಪುಸ್ತಕಗಳ ನಿರ್ವಹಣೆ : ಸಾದಿಲ್ವಾರು ಬಿಲ್ಲುಗಳನ್ನು 
ಮಾಡುವುದು: ಸ್ಟೇಶನರಿ ಖರೀದಿ ಹಾಗೂ ವಿಲೇವಾರಿ: ತಾಸಕಅ ಹೆಸರಿನಲ್ಲಿರುವ 
ಎಸ್‌. ಬಿ. ಖಾತೆ ನಿರ್ವಹಣೆ ಇತ್ಯಾದಿ. 

ಭಾ. ಸ. ಶಿಷ್ಯ ವೇತನ: 1 ರಿಂದ 10: ಲೇಡಿಸ್‌: ಗ್ರಾ. ಪಂ. ಜಮಾಬಂದಿ: 
ಬಹುಮಾನ ಹಣ ಮಂಜೂರಿ: ಇತ್ಯಾದಿ ವಿಷಯಗಳ ನಿರ್ವಹಣೆ: ಅವಕ 
ಜಾವಕ: ಸ್ಟಾಂಪ್‌ ಖರೀದಿ ಹಾಗೂ ಖರ್ಚಿನ ಲೆಕ್ಕ ಇಡುವುದು ಇತ್ಯಾದಿ. 





ಟು 
್ಲ 
G 
ಲ್ಪ 
€ 
ಇ. 
ತೆ 
ಸು 
(8. 





2 


4. ಶ್ರೀ ಸಿ. ಜಿ. ನಾಗರಬೆಟ್ಟ ದ್ವಿ.ದ. 




















ನ ಟೈಪಿಸ್ಟ್‌ ಬೆರಳಚ್ಚು: ತಾ.ಸ.ಕ. ಅ. ಗಳ ಡೈರಿ: ಮುಂಗಡ ಪ್ರವಾಸ ಕಾರ್ಯಕ್ರಮ: ತನಿಖಾ 
ವರದಿಗಳ ತಯಾರಿಕೆ ಇತ್ಯಾದಿ 
6. | ಶ್ರೀ ಎನ್‌.ಎನ್‌. ಜವಾನ ಕಛೇರಿ ಕಾವಲು: ಸ್ವಚ್ಛತೆ: ಟಪಾಲು ಹಂಚಿಕೆ: ಟ್ರೇಜರಿಯಿಂದ ಹಣ ತರುವುದು 
ದೇವೂರ ಹಾಗೂ ರಾತ್ರಿ ಕಾವಲು ಇತ್ಯಾದಿ. 





4) ಇಲಾಖೆಯು ತನ್ನ ಪ್ರಕಾರ್ಯಗಳನ್ನು ನಿರ್ವಹಿಸುವಲ್ಲಿ ರೂಪಿಸಿರುವ ಗುಣಮಟ್ಟಗಳು:- 
1. ಕಛೇರಿಯಲ್ಲಿ ಸ್ವೀಕರಿಸಲಾಗುವ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ನೋಂದಾಯಿಸಿ, ಆ ದಿನವೇ 
ವಿಷಯ ನಿರ್ವಾಹಕರಿಗೆ ನೀಡುವಂತಹ ವ್ಯವಸ್ಥೆ ಹಾಗೂ ನಿಗದಿತ ಅವಧಿಯೊಳಗೆ ಇತ್ಯರ್ಥಪಡಿಸುವುದು. 
ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಮಾಡಲು ಮಾಸಿಕ ಸಭೆಗಳನ್ನು ಏರ್ಪಡಿಸುವುದು. 
ಆಗಿಂದಾಗ್ಗೆ ಅಧಿಕಾರಿಗಳಿಂದ ಹಾಗೂ ಕಛೇರಿ ಅಧೀಕ್ಷಕರಿಂದ ವಿಷಯ ನಿರ್ವಾಹಕರ ಮೇಜು ತಪಾಸಣೆ ಕಾರ್ಯ. 
ಇಲಾಖಾ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರಿಗೆ ಕಾರ್ಯಾಗಾರ ನಡೆಸುವುದು. 
ಸರ್ಕಾರವು: ಮೇಲಾಧಿಕಾರಿಗಳು ನೀಡುವ ಆದೇಶಗಳನ್ನು ಹಾಗೂ ಸುತ್ತೋಲೆಗಳನ್ನು ತ್ವರಿತಗತಿಯಲ್ಲಿ ಕ್ರಮ ಜರುಗಿಸಿ 
ಇತ್ಯರ್ಥಪಡಿಸುವುದು. 
6. ಸಾರ್ವಜನಿಕ ಕುಂದುಕೊರತೆಗಳ ನಿವಾರಣೆಯ ಬಗ್ಗೆ ಸಾರ್ವಜನಿಕರಿಗೆ ಸೂಕ್ತ ಮಾಹಿತಿ ನೀಡುವುದು. 

5 ಮಾಹಿತಿಯನ್ನು ಪಡೆಯುವುದಕ್ಕಾಗಿ ನಾಗರೀಕರಿಗೆ ದೊರೆಯಬಹುದಾದ ಅನುಕೂಲತೆಯ ವಿವರಗಳು:- 

1. ಇಲಾಖೆಯ ಕಾರ್ಯಕ್ರಮ ಹಾಗೂ ಯೋಜನೆಗಳಿಗೆ ಸಂಬಂಧಿಸಿದ ಮಾಹಿತಿಗಳು, ಆದೇಶಗಳು, ವಾರ್ಷಿಕ ಸಂಕಲನ, ಕ್ರಿಯಾ 
ಯೋಜನೆ ಹಾಗೂ ಕಿರುಹೊತ್ತಿಗೆಗಳನ್ನು ಸಾರ್ವಜನಿಕರ ಪ್ರಕಟಣೆಗಾಗಿ ನೀಡುವುದು. 

2. ಸಾರ್ವಜನಿಕ ಕುಂದುಕೊರತೆಗಳಿಗೆ ಸಂಬಂಧಿಸಿದಂತೆ, ಪ್ರತ್ಯೇಕ ಸಂಪರ್ಕಾಧಿಕಾರಿಗಳನ್ನು ನೇಮಿಸಿರುವುದು (ಶ್ರೀ ಆರ್‌. ವೈ. 
ಚವ್ಹಾಣ, ಲೆಕ್ಕಿಗ) 

3. ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2000 ರೀತ್ಯಾ ರಾಜ್ಯಮಟ್ಟದಲ್ಲಿ ಜಂಟಿ ನಿರ್ದೇಶಕರು (ವಿ.ಷ.ಯೋ) 
ಯವರನ್ನು ಸಕ್ಷಮ ಪ್ರಾಧಿಕಾರವಾಗಿ ಹಾಗೂ ಸಮಾಜ ಕಲ್ಯಾಣ ಆಯುಕ್ತರವರನ್ನು ಮೇಲ್ಮನವಿ ಪ್ರಾಧಿಕಾರವನ್ನಾಗಿ ಹಾಗೂ ಜಿಲ್ಲಾ 
ಮಟ್ಟದಲ್ಲಿ ಜಿಲ್ಲಾ ಸಮಾಜ ಕಲ್ಕಾಣ ಅಧಿಕಾರಿಗಳನ್ನು ಸಕ್ಷಮ ಪ್ರಾಧಿಕಾರವನ್ನಾಗಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, 
ಜಿಲ್ಲಾ ಪಂಚಾಯತ್‌ ರವರನ್ನು ಮೇಲ್ಮನವಿ ಪ್ರಾಧಿಕಾರಿಯನ್ನಾಗಿಯೂ, ಅದೇ ರೀತಿ ತಾಲ್ಲೂಕು ಮಟ್ಟದಲ್ಲಿ ಕಛೇರಿ ಅಧೀಕ್ಷಕರನ್ನು 
ಸಕ್ಷಮ ಪ್ರಾಧಿಕಾರಿಯಾಗಿ ಹಾಗೂ ತಾಲ್ಲೂಕು ಸಮಾಜ ಕಲ್ಕಾಣಾಧಿಕಾರಿಗಳನ್ನು ಮೇಲ್ಮನವಿ ಪ್ರಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 

4. ಇಲಾಖೆಯಲ್ಲಿ ಮಂಜೂರಾತಿಗಾಗಿ ನೀಡಲಾಗಿರುವ ಕಾಲಾವಧಿ ನಿಗದಿ ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂತಹ ಕಾರ್ಯ 
ಪಟ್ಟಿ ಮಾಡಿ ಪ್ರಕಟಿಸಿದೆ. 

ಪಿ. ಆರ್‌. 1134 ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು, ಬಸವನಬಾಗೇವಾಡಿ, ವಿಜಾಪೂರ ಜಿಲ್ಲೆ. 


ಆ ತು ಉಣ 





ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೪೯೭ 





OFFICE OF THE SPECIAL LAND ACQUISITION OFFICER 
BANGALORE DEVELOPMENT AUTHORITY, BANGALORE 
NOTIFICATION UNDER SECTION 16 (2) OF THE LA ACT 1894 
No: BDA/ SLAO/ A4/ PR/ 534/ 2002-2003, DATED: 8th MAY, 2003 
The Lands mentioned below has been acquired under Final Notification No: UDD/ 274/ MNX/ 
2001, dated: 21-8-2001, was published in the Karnataka Gazette dated: 23-8-2001 in pages 1 to 43, part 
Ill, No. 1572, for the formation of "Banashankari 6th Stage" Layout, The possession of the lands of the 
following survey numbers have been taken on the dates below. The facts of the same is published Under 
Section 16 (2) of the Land Acquisition Act (Karnataka Extension Amendment Act 17 of 1961) and under 
section 36 of the BDA Act 1976 for the information of public:- 






































































































































District: Bangalore Taluk: Bangalore South | Hobli: Kengeri and | Villages: 1) Ganakallu, 
Uttarahalli, 2) Lingadheeranahalli, 
3) Sompura 
4) Thurahalli 
5) Hemmigepura-1 
6) Hemmigepura-2 
SCHEDULE 
Sl. LAC No. Sy. No. Notified Extent | Acquired Extent Date of taking 
No A-G A-G possession of the 
land on 
1 2 3 4 5 6 
1. Ganakallu Village, Kengeri Hobli 
1. | 05/2001-02 3/ 2B 0-17 0-17 24-01-2002 
2. | 07/2001-02 3/ 3A2 0-18 0-18 24-01-2002 
3. | 08/2001-02 3/3B 1-05 1-05 16-02-2002 
4. | 09/2001-02 3/01 0-12 0-12 24-01-2002 
5. | 10/2001-02 3/302 0-06 0-06 24-01-2002 
6. | 11/2001-02 3/30 0-18 0-18 24-01-2002 
7. | 13/2001-02 3/4 0-03 0-03 24-01-2002 
8. | 18/2001-02 4/5 0-20 0-20 24-01-2002 
9. | 19/2001-02 5/1 1-24 1-24 24-01-2002 
10. | 20/2001-02 5/2 0-13 0-13 24-01-2002 
11. | 21/2001-02 5/3 1-23 1-23 24-01-2002 
12. | 22/2001-02 5/4 3-24 3-24 01-07-2002 
13. | 23/2001-02 5/5A 1-12 1-12 24-01-2002 
14 | 24/2001-02 5/5B 1-28 1-28 16-02-2002 
15 | 25/2001-02 5/5C 0-38 0-38 24-01-2002 
16 | 26/2001-02 5/6 0-20 0-20 24-01-2002 
17 | 27/2001-02 6/1 0-03 0-03 24-01-2002 
18 | 28/2001-02 6/2 0-29 0-29 24-01-2002 
19 | 29/2001-02 6/3A 5-27 5-27 24-01-2002 
20 | 30/2001-02 715 0-29 0-29 24-01-2002 
21 | 31/2001-02 7/6 1-06 1-06 24-01-2002 
22 | 32/2001-02 7/7 0-12 0-12 06-07-2002 
23 | 33/2001-02 7/9 0-25 0-25 24-01-2002 
24 | 34/2001-02 7/10 0-21 0-21 16-05-2002 
25 | 36/2001-02 9/6 0-12 0-12 24-01-2002 
26 | 38/2001-02 13/2 2-01 2-01 16-05-2002 
27 | 4212001-02 15/3C 0-04 0-04 24-01-2002 
28 | 43/2001-02 16/1 10-26 10-26 16-02-2002 
29 | 4412001-02 16/2 19-28 19-28 08-05-2002 
30 | 45/2001-02 17/1A 1-10 1-10 24-01-2002 
31 | 46/2001-02 17/1B 1-12 1-12 24-01-2002 
32 | 47/2001-02 17/10 0-26 0-26 24-01-2002 
33 | 48/2001-02 17/112 0-30 0-30 24-01-2002 
34 | 49/2001-02 17/03 0-22 0-22 24-01-2002 
35 | 50/2001-02 17/2A 1-05 1-05 24-01-2002 
36 | 51/2001-02 17/1೯ 0-18 0-11 10-10-2002 


































































































































































































೧೪೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 
Sl. LAC No. Sy. No. Notified Extent | Acquired Extent Date of taking 
No A-G A-G possession of the 

land on 
37 | 52/2001-02 17/1F 0-19 0-11 10-10-2002 
38 | 53/2001-02 17/1061 0-11 0-11 24-01-2002 
39 | 54/2001-02 17/1062 0-19 0-19 24-01-2002 
40 | 55/2001-02 17/11 0-20 0-20 01-07-2002 
41 | 56/2001-02 17/1H2 1-03 1-03 24-01-2002 
42 | 57/2001-02 17/111 0-33 0-33 16-05-2002 
43 | 58/2001-02 18/1 0-30 0-30 24-01-2002 
44 | 59/2001-02 19 1-35 1-35 08-05-2002 
45 | 60/2001-02 20/1B 0-17 0-17 16-02-2002 
46 | 61/2001-02 20/10 0-30 0-30 19-11-2001 
47 | 62/2001-02 20/10 0-04 0-04 16-02-2002 
48 | 63/2001-02 20/2 1-09 1-09 19-11-2001 
49 | 64/2001-02 21/1A 2-24 2-24 01-07-2002 
50 | 65/2001-02 21/1B 0-05 0-05 16-02-2002 
51 | 65A/2001-02 21/2 0-32 0-32 19-11-2001 
52 | 65B/2001-02 21/3 1-13 1-13 16-02-2002 
Total Extent 76-36 
2. Lingadheeranahalli Village, Kengeri Hobli 
53 | 66/2001-02 1/1 1-06 1-06 05-12-2001 
54 | 67/2001-02 1/2 2-12 2-12 05-12-2001 
55 | 68/2001-02 1/3 0-30 0-30 05-12-2001 
56 | 69/2001-02 1/4 10-02 10-02 05-12-2001 
57 | 70/2001-02 1/5 4-22 4-22 05-12-2001 
58 | 72/2001-02 3/2 0-14 0-14 05-12-2001 
59 | 73/2001-02 6 (P) 10-00 10-00 08-01-2002 
60 | 75/2001-02 7/1 2-25 2-25 05-12-2001 
61 | 76/2001-02 7/2 0-08 0-08 05-12-2001 
62 | 77/2001-02 715 0-07 0-07 05-12-2001 
63 | 78/2001-02 7/6 0-08 0-08 05-12-2001 
64 | 79/2001-02 7/8 6-00 6-00 05-12-2001 
65 | 80/2001-02 7/9 0-33 0-33 05-12-2001 
66 | 81/2001-02 7/10 0-18 0-18 05-12-2001 
67 | 82/2001-02 7/11A 2-29 2-29 05-12-2001 
68 | 83/2001-02 7/11B 1-33 1-03 13-06-2002 
69 | 84/2001-02 8/1 1-00 1-00 05-12-2001 
70 | 85/2001-02 8/2 0-33 0-33 05-12-2001 
71 | 86/2001-02 9 2-13 2-13 05-12-2001 
72 | 87/2001-02 10/1 3-19 3-19 12-12-2001 
73 | 88/2001-02 10/2 1-25 1-25 12-12-2001 
74 | 89/2001-02 10/4 0-28 0-28 05-12-2001 
75 | 90/2001-02 15/1 2-25 2-25 05-12-2001 
76 | 91/2001-02 15/2A 4-11 4-11 05-12-2001 
77 |92/2001-02 15/2B 2-22 2-22 05-12-2001 
78 |93/2001-02 16/1 34-06 34-06 16-02-2002 
79 |94/2001-02 16/2 5-12 5-12 05-12-2001 
80 | 95/2001-02 17 7-31 7-31 05-12-2001 
81 | 96/2001-02 18/1A 3-26 3-26 05-12-2001 
82 | 97/2001-02 18/1B 2-26 2-26 05-12-2001 
83 | 98/2001-02 18/2 6-23 6-23 05-12-2001 
84 | 99/2001-02 19/1 0-39 0-39 05-12-2001 
85 100/2001-02 19/2 2-33 2-33 05-12-2001 
86 | 101/2001-02 19/3 0-15 0-15 05-12-2001 
87 | 102/2001-02 19/4 0-14 0-14 05-12-2001 
88 | 103/2001-02 19/5 1-05 1-05 05-12-2001 































































































































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೪೯೯ 
Sl. LAC No. Sy. No. Notified Extent | Acquired Extent Date of taking 
No A-G A-G possession of the 

land on 
89 | 104/2001-02 19/6 1-15 1-15 05-12-2001 
90 | 105/2001-02 19/7 0-26 0-26 05-12-2001 
91 | 106/2001-02 19/8 1-23 1-23 05-12-2001 
92 | 107/2001-02 20/1 6-04 6-04 05-12-2001 
93 | 108/2001-02 20/2 4-23 4-23 05-12-2001 
94 | 109/2001-02 20/3 3-02 3-02 05-12-2001 
95 | 110/2001-02 21/1 15-20 15-20 16-02-2002 
96 | 111/2001-02 21/2 1-30 1-30 05-12-2001 
97 | 112/2001-02 22 2-08 2-08 16-02-2002 
98 | 113/2001-02 23 2-27 2-27 16-02-2002 
99 | 114/2001-02 24/1 14-06 13-39 16-02-2002 
100 | 115/2001-02 24/2 3-15 3-15 05-12-2001 
101 | 116/2001-02 25/1 5-06 5-06 18-12-2001 
102 | 117/2001-02 25/2 2-29 2-29 05-12-2001 
103 | 118/2001-02 25/3 2-21 2-21 05-12-2001 
104 | 119/2001-02 26/1 4-37 4-37 05-12-2001 
105 | 120/2001-02 26/2 3-10 3-10 15-02-2002 
106 | 121/2001-02 26/3 0-06 0-06 05-12-2001 
107 | 122/2001-02 26/5 1-06 1-06 05-12-2001 
108 | 123/2001-02 26/6 0-21 0-21 05-12-2001 
109 | 124/2001-02 26/7 0-18 0-18 05-12-2001 
110 | 125/2001-02 27/1 1-13 1-13 05-12-2001 
111 | 126/2001-02 2712 0-06 0-06 05-12-2001 
112 | 126A/2001-02 2713 0-13 0-13 05-12-2001 
113 | 127/2001-02 2714 0-28 0-28 05-12-2001 
114 | 128/2001-02 21/5 0-25 0-25 05-12-2001 
115 | 129/2001-02 2716 0-09 0-09 05-12-2001 
116 | 130/2001-02 2717 2-07 2-07 05-12-2001 
117 | 131/2001-02 2718 1-33 1-31 13-06-2002 
118 | 132/2001-02 2719 1-03 0-10.5 13-06-2002 
119 | 133/2001-02 28 4-20 4-20 12-12-2001 
120 | 134/2001-02 29 4-20 4-20 05-12-2001 
121 | 135/2001-02 30 4-11 4-11 05-12-2001 
Total Extent 227-06 
3. Sompura Village, Kengeri Hobli 
122 | 136/2001-02 1/1 6-00 6-00 10-01-2002 
123 | 137/2001-02 1/2 9-07 9-07 12-12-2001 
124 | 138/2001-02 14/2 4-08 4-08 23-03-2002 
125 | 139/2001-02 15/1A 1-02 1-02 31-12-2001 
126 | 140/2001-02 15/1B 0-24 0-24 31-12-2001 
127 | 141/2001-02 15/10 0-29 0-29 12-12-2001 
128 | 142/2001-02 15/10 0-08 0-08 12-12-2001 
129 | 143/2001-02 15/2 0-13 0-13 12-12-2001 
130 | 144/2001-02 15/3 0-27 0-27 12-12-2001 
131 | 145/2001-02 15/4 1-12 1-12 31-12-2001 
132 | 146/2001-02 15/5 0-15 0-15 12-12-2001 
133 | 147/2001-02 15/6 0-16 0-16 31-12-2001 
134 | 148/2001-02 16(P) 2-00 2-00 01-01-2002 
135 | 149/2001-02 16 (P) 3-00 3-00 31-12-2001 
136 | 151/2001-02 17/1 5-26 5-26 23-01-2002 
137 | 152/2001-02 17/2 3-04 3-04 10-01-2002 
138 | 153/2001-02 17/3 2-00 2-00 10-01-2002 
139 | 154/2001-02 18/1 5-27 5-27 10-01-2002 
140 | 155/2001-02 18/2 10-12 10-12 21-01-2002 































































































































































































೧೫೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 
Sl. LAC No. Sy. No. Notified Extent | Acquired Extent Date of taking 
No A-G A-G possession of the 

land on 
141 | 156/2001-02 18/3 6-37 6-37 10-01-2002 
142 | 157/2001-02 18/4A 1-37 1-37 02-01-2002 
143 | 158/2001-02 18/4B 1-30 1-30 02-01-2002 
144 | 159/2001-02 18/5 2-19 2-19 12-12-2001 
145 | 160/2001-02 18/6 0-15 0-15 10-01-2002 
146 | 161/2001-02 18/7 0-11 0-11 02-01-2002 
147 | 162/2001-02 18/8 0-04 0-04 08-01-2002 
148 | 163/2001-02 18/9 0-10 0-10 02-01-2002 
149 | 164/2001-02 18/10 0-21 0-21 10-01-2002 
150 | 165/2001-02 18/11 0-25 0-25 12-12-2001 
151 | 166/2001-02 18/12 0-08 0-08 02-01-2002 
152 | 167/2001-02 18/13 0-11 0-11 02-01-2002 
153 | 168/2001-02 18/14 0-05 0-05 31-12-2001 
154 | 169/2001-02 18/15 0-06 0-06 31-12-2001 
155 | 170/2001-02 18/16 0-23 0-23 31-12-2001 
156 | 171/2001-02 18/17 0-05 0-05 12-12-2001 
157 | 172/2001-02 18/18 0-11 0-11 12-12-2001 
158 | 173/2001-02 18/19 0-19 0-19 02-01-2002 
159 | 174/2001-02 18/20 0-02 0-02 31-12-2001 
160 | 175/2001-02 18/21 0-02 0-02 10-01-2002 
161 | 176/2001-02 18/22 0-13 0-13 10-01-2002 
162 | 177/2001-02 18/25 0-01 0-01 21-01-2002 
163 | 178/2001-02 18/26 0-02 0-02 31-12-2001 
164 | 179/2001-02 18/30 0-05 0-05 02-01-2002 
165 | 180/2001-02 19/1 11-00 11-00 12-12-2001 
166 | 182/2001-02 19/2 1-10 1-10 12-12-2001 
167 | 183/2001-02 19/3 0-37 0-37 12-12-2001 
168 | 184/2001-02 19/4 0-14 0-14 12-12-2001 
169 | 185/2001-02 19/5 0-17 0-17 12-12-2001 
170 | 186/2001-02 19/6 0-05 0-05 12-12-2001 
171 | 187/2001-02 19/7 0-21 0-21 12-12-2001 
172 | 188/2001-02 19/8 0-06 0-06 12-12-2001 
173 | 189/2001-02 19/9 1-04 1-04 12-12-2001 
174 | 190/2001-02 19/10 0-07 0-07 12-12-2001 
175 | 191/2001-02 19/11 0-07 0-07 12-12-2001 
176 | 192/2001-02 19/12 0-07 0-07 12-12-2001 
177 | 193/2001-02 19/13 1-04 1-04 10-01-2002 
178 | 194/2001-02 20/1 6-23 6-23 02-01-2002 
179 | 195/2001-02 20/2 5-15 5-15 02-01-2002 
180 | 196/2001-02 21/1 0-08 0-08 31-12-2002 
181 | 197/2001-02 21/2A 3-34 3-34 08-01-2002 
182 | 198/2001-02 21/28 3-05 3-05 12-12-2001 
183 | 199/2001-02 21/3 0-29 0-29 31-12-2001 
184 | 200/2001-02 21/4 0-23 0-23 24-12-2001 
185 | 201/2001-02 21/5 0-19 0-19 31-12-2001 
186 | 202/2001-02 21/6 1-16 1-16 22-12-2001 
187 | 203/2001-02 21/7 0-13 0-13 21-01-2002 
188 | 204/2001-02 21/8 0-13 0-13 03-01-2002 
189 | 205/2001-02 21/9 0-13 0-13 12-12-2001 
190 | 206/2001-02 21/10 0-06 0-06 21-12-2001 
191 | 207/2001-02 21/11 0-10 0-10 12-12-2001 
192 | 208/2001-02 21/12 0-15.5 0-15.5 01-01-2002 
193 | 209/2001-02 21/13 0-07.5 0-07.5 12-12-2001 
194 | 210/2001-02 22/1 3-15 3-15 31-12-2001 































































































































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೫೦೧ 
Sl. LAC No. Sy. No. Notified Extent | Acquired Extent Date of taking 
No A-G A-G possession of the 

land on 
195 | 211/2001-02 22/1B1 3-19 3-19 12-12-2001 
196 | 212/2001-02 22/12 1-01 1-01 31-12-2001 
197 | 213/2001-02 22/2 5-31 5-31 12-12-2001 
198 | 214/2001-02 22/3 0-17 0-17 10-01-2002 
199 | 215/2001-02 22/4 3-29 3-29 02-01-2002 
200 | 216/2001-02 22/5 4-16 4-16 12-12-2001 
201 | 217/2001-02 22/6A 0-23 0-23 31-12-2001 
202 | 218/2001-02 22/6B 0-27 0-27 10-01-2002 
203 | 219/2001-02 22/7 1-03 1-03 31-12-2001 
204 | 220/2001-02 23 2-31 2-31 02-01-2002 
205 | 221/2001-02 24 12-24 12-24 16-02-2002 
206 | 222/2001-02 25 8-22 8-22 03-01-2002 
207 | 223/2001-02 26/1 6-18 6-18 02-01-2002 
208 | 224/2001-02 26/2 1-17 1-17 08-01-2002 
209 | 225/2001-02 26/3 0-29 0-29 12-12-2001 
210 | 226/2001-02 26/38 0-23 0-23 12-12-2001 
211 | 227/2001-02 26/4 1-11 1-11 23-01-2002 
212 | 228/2001-02 26/5 4-23 4-23 08-01-2002 
213 | 229/2001-02 27/1 1-04 1-04 10-01-2002 
214 | 230/2001-02 2712 0-34 0-34 23-01-2002 
215 | 231/2001-02 2713 1-28 1-28 31-12-2001 
216 | 232/2001-02 274A 0-03 0-03 08-01-2002 
217 | 233/2001-02 2716 0-15 0-15 08-01-2002 
218 | 234/2001-02 2717 0-37 0-37 23-01-2002 
219 | 235/2001-02 2719 0-03 0-03 12-12-2001 
220 | 236/2001-02 217/10 0-02 0-02 12-12-2001 
221 | 237/2001-02 27/11 0-16 0-16 31-12-2001 
222 | 238/2001-02 27/12 0-12 0-12 31-12-2001 
223 | 239/2001-02 217/13 0-02 0-02 12-12-2001 
224 | 240/2001-02 27/14 0-27 0-27 23-01-2002 
225 | 241/2001-02 27/15ಗ 0-16 0-16 31-12-2001 
226 | 242/2001-02 217/1568 0-08 0-08 08-01-2002 
227 | 243/2001-02 27128 0-33 0-33 08-01-2002 
228 | 244/2001-02 27129 0-29 0-29 31-12-2001 
229 | 245/2001-02 217/30 0-19 0-19 21-01-2002 
230 | 246/2001-02 27131 0-06 0-06 12-12-2001 
231 | 247/2001-02 27/32 0-21 0-21 02-01-2002 
232 | 248/2001-02 217/33 0-15 0-15 08-01-2002 
233 | 249/2001-02 27134 0-35 0-35 08-01-2002 
234 | 250/2001-02 27135 0-05 0-05 23-01-2002 
235 | 251/2001-02 217/36 0-03 0-03 08-01-2002 
236 | 252/2001-02 217/37 0-01 0-01 16-02-2002 
237 | 253/2001-02 27138 0-01 0-01 08-01-2002 
238 | 254/2001-02 27139 0-04 0-04 08-01-2002 
239 | 255/2001-02 27140 1-02 1-02 10-01-2002 
240 | 256/2001-02 217/41 0-04 0-04 08-01-2002 
241 | 257/2001-02 27/4168 0-03 0-03 31-12-2001 
242 | 258/2001-02 27/42 0-16 0-16 10-01-2002 
243 | 259/2001-02 27143 0-10 0-10 10-01-2002 
244 | 260/2001-02 27144 0-06 0-06 31-12-2001 
245 | 261/2001-02 27145 0-01 0-01 08-01-2002 
246 | 262/2001-02 27146 0-05 0-05 12-12-2001 
247 | 263/2001-02 27147 0-02 0-02 08-01-2002 
248 | 264/2001-02 27148 0-07 0-07 31-12-2001 































































































































































































೧೫೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 
Sl. LAC No. Sy. No. Notified Extent | Acquired Extent Date of taking 
No A-G A-G possession of the 

land on 
249 | 266/2001-02 27/50 0-02 0-02 02-01-2002 
250 | 268/2001-02 27/52 0-05 0-05 08-01-2002 
251 | 270/2001-02 27154 0-01 0-01 08-01-2002 
252 | 271/2001-02 27155 0-24 0-24 08-01-2002 
253 | 272/2001-02 27/56 0-03 0-03 08-01-2002 
254 | 273/2001-02 27/57 0-11 0-11 10-01-2002 
255 | 274/2001-02 28/1 0-20 0-20 31-12-2001 
256 | 275/2001-02 28/2 0-03 0-03 12-12-2001 
257 | 276/2001-02 28/3 1-15 1-15 12-12-2001 
258 | 277/2001-02 28/4 0-03 0-03 08-01-2002 
259 | 278/2001-02 28/5 0-01 0-01 12-12-2001 
260 | 279/2001-02 28/6 0-02 0-02 21-01-2002 
261 | 280/2001-02 28/7 0-16 0-16 31-12-2001 
262 | 281/2001-02 28/8 0-03 0-03 03-01-2002 
263 | 282/2001-02 28/9A 1-15 1-15 12-12-2001 
264 | 283/2001-02 28/9B 0-11 0-11 12-12-2001 
265 | 287/2001-02 28/12 0-19 0-19 02-01-2002 
266 | 288/2001-02 28/13 0-13 0-13 12-12-2001 
267 | 289/2001-02 28/14 0-16 0-16 10-01-2002 
268 | 290/2001-02 28/15 0-10 0-10 10-01-2002 
269 | 292/2001-02 28/17 0-30 0-30 31-12-2001 
270 | 293/2001-02 28/18 0-18 0-18 12-12-2001 
271 | 294/2001-02 28/19 0-08 0-08 02-01-2002 
272 | 295/2001-02 28/20 0-05 0-05 12-12-2001 
273 | 296/2001-02 28/21 0-06 0-06 12-12-2001 
274 | 297/2001-02 28/22 0-03 0-03 12-12-2001 
275 | 298/2001-02 28/23 0-08 0-08 02-01-2002 
2716 | 299/2001-02 28/24 0-06 0-06 12-12-2001 
277 | 300/2001-02 28/25 0-08 0-08 31-12-2001 
218 | 301/2001-02 28/26 0-03 0-03 31-12-2001 
279 | 303/2001-02 29 (P) 3-00 3-00 18-01-2002 
280 | 304/2001-02 29 (P) 4-00 4-00 10-01-2002 
281 | 305/2001-02 29 (P) 3-00 3-00 25-01-2002 
Total Extent: 213-13 
4. Thurahalli Village, Uttarahalli Hobli 
282 | 306/2001-02 19/1 0-07 0-07 03-12-2001 
283 | 307/2001-02 19/2 2-03.5 2-03.5 03-02-2002 
284 | 308/2001-02 19/3 2-16 2-16 03-12-2001 
285 | 309/2001-02 19/4 0-04 0-04 03-12-2001 
286 | 310/2001-02 19/5 0-04.5 0-04.5 03-12-2001 
287 | 311/2001-02 19/6 1-02 1-02 04-12-2001 
288 | 312/2001-02 24 5-37 5-37 03-12-2001 
289 | 313/2001-02 25/1 19-27 19-27 06-04-2002 
290 | 314/2001-02 25/2 4-05 4-05 04-12-2001 
291 | 315/2001-02 26/1 3-12 3-12 03-12-2001 
292 | 316/2001-02 26/2 1-36 1-36 03-12-2001 
293 | 317/2001-02 27 14-22 14-22 27-12-2001 
294 | 318/2001-02 28 4-06 4-06 22-11-2001 
295 | 319/2001-02 29 6-10 6-10 03-12-2001 
296 | 320/2001-02 30 12-19 12-19 26-11-2001 
297 | 321/2001-02 31 7-35 7-35 03-12-2001 
298 | 322/2001-02 32 6-07 6-07 03-12-2001 
299 | 323/2001-02 33/1 14-11 14-11 03-12-2001 
300 | 324/2001-02 33/2 7-12 7-12 04-12-2001 


































































































































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೫೦೩ 
Sl. LAC No. Sy. No. Notified Extent | Acquired Extent Date of taking 
No A-G A-G possession of the 

land on 
301 | 325A/2001-02 35/1 8-18 8-18 27-12-2001 
302 | 326/2001-02 36/1 5-03 5-03 03-12-2001 
303 | 327/2001-02 36/2 2-30 2-30 03-12-2001 
304 | 328/2001-02 36/3 0-25 0-25 03-12-2001 
305 | 329/2001-02 36/4 0-24 0-24 03-12-2001 
306 | 330/2001-02 36/5 0-33 0-033 03-12-2001 
307 | 331/2001-02 37 6-26 6-26 04-12-2001 
308 | 332/2001-02 38/1 1-08 1-08 03-12-2001 
309 | 333/2001-02 38/2 6-04 6-04 27-12-2001 
310 | 334/2001-03 38/3 4-10 4-10 03-12-2001 
311 | 335/2001-02 39/3 2-13 2-13 03-12-2001 
312 | 339/2001-02 57 5-27 5-27 03-12-2001 
313 | 340/2001-02 58 4-31 4-31 03-12-2001 
314 | 341/2001-02 60 2-05 2-05 03-12-2001 
315 | 342/2001-02 62/3 2-07 2-07 03-12-2001 
316 | 343/2001-03 65 4-01 4-01 03-12-2001 
Total Extent 171-21 
5. Hemmigepura Village-1, Kengeri Hobli 
317 | 344/2001-02 53/5 0-32 0-32 21-12-2001 
318 | 345/2001-02 53/6 1-08 1-08 02-01-2002 
319 | 346/2001-02 53/7 1-24 1-24 11-01-2002 
320 | 347/2001-02 53-8 3-00 3-00 31-12-2001 
321 | 348/2001-02 53/10 0-29 0-29 21-12-2001 
322 | 349/2001-02 53/11 0-13 0-13 02-01-2002 
323 | 350/2001-02 54 7-00 7-00 02-01-2002 
324 | 351/2001-02 55/1 0-15 0-15 02-01-2002 
325 | 352/2001-02 55/2 2-25 2-25 15-12-2001 
326 | 353/2001-02 55/3 0-20 0-20 15-12-2001 
327 | 354/2001-02 55/4 1-33 1-33 08-01-2002 
328 | 355/2001-02 55/5 8-11 8-00 11-01-2002 
329 | 356/2001-02 55/14 0-23 0-23 18-01-2002 
330 | 357/2001-02 55/15 0-13 0-13 21-12-2001 
331 | 358/2001-02 55/16 0-09 0-09 12-12-2001 
332 | 359/2001-02 57/1 1-05 1-05 12-12-2001 
333 | 360/2001-02 57/13 0-30 0-30 21-12-2001 
334 | 361/2001-02 57/19 0-02.5 0-02.5 12-12-2001 
335 | 363/2001-02 58/2 0-02 0-02 12-12-2001 
336 | 365/2001-02 58/4 0-04 0-04 08-01-2002 
337 | 366/2001-02 58/5 0-00.5 0-00.5 12-12-2001 
338 | 367/2001-02 58/8 0-14 0-14 31-12-2001 
339 | 368//2001-02 58/9 0-04 0-04 11-01-2002 
340 | 370/2001-02 58/11 0-03 0-03 08-01-2002 
341 | 371/2001-02 58/12 0-07 0-07 21-01-2002 
342 | 372/2001-02 58/13 0-01 0-01 12-12-2001 
343 | 373/2001-02 58/14 0-06.5 0-06.5 08-01-2002 
344 | 374/2001-02 58/15 0-11 0-11 12-12-2001 
345 | 375/2001-02 58/16 0-06 0-06 02-01-2002 
346 | 376/2001-02 58/17 0-03 0-03 21-02-2002 
347 | 377/2001-02 58/18 0-07 0-07 21-12-2001 
348 | 378/2001-02 58/19 0-08 0-08 11-01-2002 
349 | 379/2001-02 58/20 0-08 0-08 11-01-2002 
350 | 380/2001-02 58/21 0-24 0-24 10-01-2002 
351 | 381/2001-02 58/22 0-19 0-19 12-12-2001 
352 | 382/2001-02 58/23 0-07 0-07 12-12-2001 
353 | 383/2001-02 58/24 0-07 0-07 12-12-2001 































































































































































































೧೫೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 
Sl. LAC No. Sy. No. Notified Extent | Acquired Extent Date of taking 
No A-G A-G possession of the 

land on 
354 | 384/2001-02 58/25 0-07 0-07 12-12-2001 
355 | 385/2001-02 58/26 0-09 0-09 12-12-2001 
356 | 386/2001-02 58/27 0-10 0-10 12-12-2001 
357 | 387/2001-02 58/28 0-12 0-12 16-12-2001 
358 | 388/2001-02 58/29 0-15 0-15 31-12-2001 
359 | 389/2001-02 58/30 0-06 0-06 12-12-2001 
360 | 390/2001-02 58/31 0-06 0-06 12-12-2001 
361 | 391/2001-02 58/32 0-06 0-06 27-05-2002 
362 | 392/2001-02 58/33 0-07 0-07 12-12-2001 
363 | 393/2001-02 58/34 0-06 0-06 12-12-2001 
364 | 394/2001-02 58/35 0-16 0-16 21-12-2001 
365 | 395/2001-02 58/36 0-08 0-08 18-03-2002 
366 | 396/2001-02 58/37 0-08 0-08 21-01-2002 
367 | 397/2001-02 58/38 0-21 0-21 24-12-2001 
368 | 398/2001-02 58/39 0-10 0-10 02-01-2002 
369 | 399/2001-02 58/40 0-24 0-24 10-01-2002 
370 | 400/2001-02 58/41 0-12 0-12 08-01-2002 
371 | 401/2001-02 58/42 0-03 0-03 21-12-2001 
372 | 402/2001-02 58/43 0-04 0-04 12-12-2001 
373 | 403/2001-02 58/44 0-09 0-09 12-12-2001 
374 | 404/2001-02 58/46 0-16 0-16 12-12-2001 
375 | 406/2001-02 58/48 0-03 0-03 12-12-2001 
376 | 407/2001-02 58/49 0-05 0-05 12-12-2001 
377 | 408/2001-02 58/50 0-05 0-05 12-12-2001 
378 | 410/2001-02 58/52 0-05 0-05 24-12-2001 
379 | 411/2001-02 58/53 0-12 0-12 12-12-2001 
380 | 412/2001-02 58/54 0-06 0-06 21-12-2001 
381 | 413/2001-02 58/55 0-01 0-01 21-12-2001 
382 | 414/2001-02 58/59 0-04 0-04 21-12-2001 
383 | 415/2001-02 58/60 0-06 0-06 14-03-2002 
384 | 416/2001-02 58/71 0-10 0-10 12-12-2001 
385 | 417/2001-02 58/72 0-29 0-29 12-12-2001 
386 | 418/2001-02 58/74 0-25 0-25 12-12-2001 
387 | 419/2001-02 58/78 1-14 1-14 18-01-2002 
388 | 420/2001-02 58/79 0-10 0-10 12-12-2001 
389 | 421/2001-02 58/80 1-06 1-06 21-12-2001 
390 | 422/2001-02 58/82 0-12 0-12 21-12-2001 
391 | 426/2001-02 62/1 0-35 0-35 03-12-2001 
392 | 427/2001-02 62/2 0-14 0-14 21-12-2001 
393 | 428/2001-02 62/3 0-13 0-13 23-01-2002 
394 | 430/2001-02 62/5 0-02 0-02 21-12-2001 
395 | 431/2001-02 62/6 0-23 0-23 21-12-2001 
396 | 432/2001-02 62/7 0-13 0-13 31-12-2001 
397 | 433/2001-02 62/8 0-15 0-15 21-12-2001 
398 | 434/2001-02 62/9 0-28 0-28 21-12-2001 
399 | 435/2001-02 62/10 0-17 0-17 02-01-2002 
400 | 436/2001-02 62/11 0-16 0-16 21-12-2001 
401 | 437/2001-02 62/12 1-08 1-08 21-12-2001 
402 | 438/2001-02 62/13 0-15 0-15 02-01-2002 
403 | 439/2001-02 62/14 0-11 0-11 02-01-2002 
404 | 440/2001-02 62/15 0-19 0-19 08-01-2002 
405 | 441/2001-02 62/16 0-13 0-13 02-01-2002 
406 | 442/2001-02 62/17 0-14 0-14 21-01-2002 
407 | 443/2001-02 62/18 0-11 0-11 21-12-2001 































































































































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೫೦೫ 
Sl. LAC No. Sy. No. Notified Extent | Acquired Extent Date of taking 
No A-G A-G possession of the 

land on 
408 | 444/2001-02 62/19 0-23 0-23 21-12-2001 
409 | 445/2001-02 62/20 0-14 0-14 21-12-2001 
410 | 446/2001-02 62/21 1-07 1-07 21-12-2001 
411 | 447/2001-02 62/22 1-17 1-17 08-01-2002 
412 | 448/2001-02 62/23 1-32 1-32 08-01-2002 
413 | 449/2001-02 62/24 0-38 0-38 21-12-2001 
414 | 450/2001-02 62/25 1-20 1-20 08-01-2002 
415 | 451/2001-02 62/26 0-21 0-21 02-01-2002 
416 | 452/2001-02 62/27 0-08 0-18 23-01-2002 
417 | 453/2001-02 62/28 0-36 0-36 23-01-2002 
418 | 454/2001-03 62/29 0-37 0-37 21-12-2001 
419 | 457/2001-02 63 (P) 1-00 1-00 21-12-2001 
420 | 458/2001-02 63 (P) 1-00 1-00 21-12-2001 
421 | 460/2001-02 63 (P) 1-00 1-00 02-01-2002 
422 | 462/2001-02 63 (P) 7-00 7-00 11-01-2002 
423 | 463/2001-02 63 (P) 4-00 4-00 08-01-2002 
424 | 467/2001-02 64 (P) 1-00 1-00 20-12-2001 
425 | 468/2001-02 64 (P) 1-00 1-00 02-01-2002 
426 | 469/2001-02 64 (P) 1-00 1-00 02-01-2002 
427 | 471/2001-02 64 (೧) 1-00 1-00 13-07-2002 
428 | 472/2001-02 64 (೧) 1-00 1-00 20-12-2001 
429 | 47712001-02 65/1 2-00 2-00 21-12-2001 
430 | 478/2001-02 65/4 2-00 0-20 26-02-2003 
431 | 479/2001-02 65/6 2-00 2-00 08-01-2002 
432 | 480/2001-02 65/7 2-00 2-00 08-01-2002 
433 | 481/2001-02 65/8 2-00 2-00 21-12-2001 
434 | 482/2001-02 65/9 2-00 2-00 21-12-2001 
435 | 483/2001-02 66 10-23 10-23 27-11-2001 
436 | 484/2001-02 67 1-33 1-33 12-12-2001 
437 | 485/2001-02 68 28-13 28-13 06-04-2002 
438 | 486/2001-02 69/1 0-25 0-25 16-02-2002 
439 | 487/2001-02 69/2 1-09 1-09 16-02-2002 
440 | 488/2001-02 69/3 0-30 0-30 16-02-2002 
441 | 489/2001-02 69/4 0-24 0-24 24-12-2001 
442 | 490/2001-02 69/5 0-24 0-24 21-12-2001 
443 | 491/2001-02 69/6 0-15 0-15 24-12-2001 
444 | 492/2001-02 69/7 2-20 2-20 08-01-2002 
445 | 493/2001-02 69/8 0-15 0-15 21-12-2001 
446 | 494/2001-02 69/9 0-21 0-21 24-12-2001 
447 | 495/2001-02 69/10 1-06 1-06 23-01-2002 
448 | 496/2001-02 69/11 1-21 1-21 02-01-2002 
449 | 4917/2001-02 69/12 3-10 3-10 08-01-2002 
450 | 498/2001-02 69/13 0-20 0-20 21-01-2002 
451 | 499/2001-02 69/14 0-34 0-34 06-01-2002 
452 | 500/2001-02 69/15 1-09 1-09 20-12-2001 
453 | 501/2001-02 69/16 0-23 0-23 12-12-2001 
454 | 502/2001-02 69/17 0-12 0-12 21-12-2001 
455 | 503/2001-02 69/18 0-10 0-10 21-01-2002 
456 | 504/2001-02 69/19 0-05 0-05 21-12-2001 
457 | 506/2001-02 69/21 0-08 0-08 18-03-2002 
458 | 507/2001-02 69/22 0-30 0-30 12-12-2001 
459 | 508/2001-02 69/23 0-36 0-36 21-12-2001 
460 | 509/2001-02 69/24 0-15 0-15 11-01-2002 
461 | 510/2001-02 69/25 0-19 0-19 21-12-2001 































































































































































































೧೫೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 
Sl. LAC No. Sy. No. Notified Extent | Acquired Extent Date of taking 
No A-G A-G possession of the 

land on 
462 | 511/2001-02 69/26 0-03 0-03 08-04-2002 
463 | 512/2001-02 69/27 0-04 0-04 02-01-2002 
464 | 513/2001-02 69/28 0-05 0-05 21-12-2001 
465 | 514/2001-02 69/29 0-05 0-05 03-01-2002 
466 | 515/2001-02 69/30 0-20 0-20 02-01-2002 
467 | 516/2001-02 70 3-24 3-24 16-01-2002 
468 | 517/2001-02 71 14-38 14-38 21-12-2001 
469 | 518/2001-02 72 10-11 10-11 28-12-2001 
470 | 519/2001-02 73/1 2-14 2-14 15-12-2001 
471 | 520/2001-02 73/2 1-12 1-12 21-12-2001 
472 | 521/2001-02 73/3 1-26 1-26 21-12-2001 
473 | 522/2001-02 73/4 0-19 0-19 12-12-2001 
4714 | 523/2001-02 73/5 1-01 1-01 21-12-2001 
475 | 524/2001-02 73/6 4-30 4-30 08-01-2002 
4716 | 525/2001-02 73/7 0-37 0-37 01-06-2002 
477 | 526/2001-02 73/8 1-03 1-01 10-01-2002 
4718 | 527/2001-02 74/1 12-19 12-19 27-11-2001 
479 | 528/2001-02 74/2 8-30 8-30 03-01-2002 
480 | 529/2001-02 75 3-05 2-19 18-11-2002 
481 | 530/2001-02 78/6 0-05 0-05 12-12-2001 
482 | 530A/2001-02 58/81 0-02 0-02 12-12-2001 
483 | 534/2001-02 101 2-02 2-02 24-12-2001 
484 | 535/2001-02 102 2-03 2-03 20-12-2001 
485 | 536/2001-02 105 4-02 4-02 21-12-2001 
486 | 537/2001-02 108 5-02 5-02 31-12-2001 
487 | 538/2001-02 109 5-03 5-03 01-01-2002 
488 | 539/2001-02 110 2-00 2-00 21-12-2001 
489 | 540/2001-02 111 2-04 2-04 21-12-2001 
490 | 541/2001-02 112 2-20 2-20 21-12-2001 
491 | 542/2001-02 113 3-17 3-17 31-12-2001 
Total Extent 249-19.5 
5. Hemmigepura Village-2, Kengeri Hobli 
492 | 544/2001-02 78/1 0-32 0-32 18-12-2001 
493 | 545/2001-02 78/2A 0-26 0-26 12-12-2001 
494 | 546/2001-02 78/2B 0-18 0-18 15-12-2001 
495 | 547/2001-02 78/3 1-08 1-08 14-12-2001 
496 | 548/2001-02 78/4 0-35 0-35 14-12-2001 
497 | 549/2001-02 78/5 0-30 0-30 12-12-2001 
498 | 550/2001-02 78/7 0-17 0-17 12-12-2001 
499 | 551/2001-02 78/8 0-33 0-33 12-12-2001 
500 | 552/2001-02 78/9 0-23 0-23 12-12-2001 
501 | 553/2001-02 78/10 3-01 3-01 18-12-2001 
502 | 554/2001-02 78/11 1-00 1-00 12-12-2001 
503 | 555/2001-02 78/12 1-21 1-21 08-01-2002 
504 | 556/2001-02 78/13 0-35 0-35 14-12-2001 
505 | 557/2001-02 78/14A 2-08 2-08 12-12-2001 
506 | 558/2001-02 78/14B 2-12 2-12 12-12-2001 
507 | 559/2001-02 78/15 1-08 1-08 08-01-2002 
508 | 560/2001-02 78/16 4-20 4-20 15-12-2001 
509 | 561/2001-02 78/17 0-14 0-14 18-12-2001 
510 | 562/2001-02 78/18 0-14 0-14 12-12-2001 
511 | 563/2001-02 78/19 0-10 0-10 14-12-2001 
512 | 564/2001-02 78/20 0-16 0-16 14-12-2001 
513 | 565/2001-02 78/21 0-30 0-30 14-12-2001 




























































































































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೫೦೭ 
Sl. LAC No. Sy. No. Notified Extent | Acquired Extent Date of taking 
No A-G A-G possession of the 

land on 
514 | 566/2001-02 79/IBL 3-26 3-26 12-12-2001 
515 | 567/2001-02 79/18 3-20 3-20 12-12-2001 
516 | 568/2001-02 79/1186 3-00 3-00 08-01-2002 
517 569/2001-02 80/1 2-32 2-32 12-12-2001 
518 | 570/2001-02 80/2 1-20 1-20 12-12-2001 
519 | 571/2001-02 80/3 0-37 0-37 14-12-2001 
520 | 572/2001-02 80/4 5-23 5-23 12-12-2001 
521 | 573/2001-02 80/5 2-00 2-00 12-12-2001 
522 | 574/2001-02 80/6 2-12 2-12 23-03-2002 
523 | 575/2001-02 80/7 1-00 1-00 12-12-2001 
524 | 576/2001-02 80/8 0-26 0-26 12-12-2001 
525 | 577/2001-02 80/9 2-10 2-10 12-12-2001 
526 | 578/2001-02 80/10 0-10 0-10 12-12-2001 
527 | 579/2001-02 80/11 0-05 0-05 12-12-2001 
528 | 580/2001-02 81 7-10 7-10 12-12-2001 
529 | 583/2001-02 82/1 4-00 4-00 12-12-2001 
530 | 584/2001-02 82/2 4-00 4-00 12-12-2001 
531 | 585/2001-02 82/3 4-00 4-00 12-12-2001 
532 | 586/2001-02 82/4 4-00 4-00 12-12-2001 
533 | 587/2001-02 83 7-30 7-30 12-12-2001 
534 | 588/2001-02 84/1 4-12 4-12 08-01-2002 
535 | 589/2001-02 84/2 3-32 3-32 14-12-2001 
536 | 590/2001-02 85 (P) 6-05 6-05 12-12-2001 
537 | 592/2001-02 86/1BL 3-00 3-00 15-12-2001 
538 | 593/2001-02 86/2BL 3-31 3-31 15-12-2001 
539 | 594/2001-02 86/3 2-11 2-11 15-12-2001 
& 89 (P) 0-12 0-12 
540 | 595/2001-02 86/4 4-00 4-00 15-12-2001 
541 | 596/2001-02 86/5 0-24 0-24 15-12-2001 
& 89 (P) 2-02 2-02 
542 | 597/2001-02 86/6 3-15 3-15 20-12-2001 
543 | 598/2001-02 86/7 2-33 2-33 15-12-2001 
544 | 599/2001-02 86/8 2-15 2-15 15-12-2001 
545 | 600/2001-02 87 0-18 0-18 14-12-2001 
546 | 601/2001-02 88/1 40-05 40-05 16-02-2002 
547 | 602/2001-02 88/2 2-30 2-30 12-12-2001 
548 | 604/2001-02 89/1 6-00 6-00 08-01-2002 
549 | 605/2001-02 89/2 4-00 4-00 08-01-2002 
550 | 606/2001-02 89 (P) 4-00 4-00 20-12-2001 
551 | 607/2001-02 89 (P) 4-00 4-00 20-12-2001 
552 | 608/2001-02 89 (P) 4-00 4-00 20-12-2001 
553 | 609/2001-02 89 (P) 4-00 4-00 20-12-2001 
554 | 610/2001-02 89 (P) 2-20 2-20 20-12-2001 
555 | 611/2001-02 89 (P) 2-20 2-20 20-12-2001 
556 | 612/2001-02 89 (P) 2-00 2-00 20-12-2001 
557 | 613/2001-02 90 1-07 1-07 12-12-2001 
558 | 614/2001-02 91/1 0-29 0-29 12-12-2001 
559 | 615/2001-02 91/2 0-14 0-14 12-12-2001 
560 | 616/2001-02 91/3 0-29 0-29 12-12-2001 
561 | 617/2001-02 91/4 1-35 1-35 12-12-2001 
562 | 618/2001-02 91/5 2-33 2-33 16-02-2002 
563 | 619/2001-02 91/6 1-14 1-14 12-12-2001 
564 | 620/2001-02 91/7 0-16 0-16 12-12-2001 
565 | 622/2001-02 93 6-32 6-32 12-12-2001 

















































































































































































































೧೫೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 
Sl. LAC No. Sy. No. Notified Extent | Acquired Extent Date of taking 
No A-G A-G possession of the 

land on 
566 | 623/2001-02 94/1 3-26 3-26 22-11-2001 
567 | 624/2001-02 94/2 3-06 3-06 14-12-2001 
568 | 625/2001-02 94/3 1-12 1-12 14-12-2001 
569 | 626/2001-02 94/4 0-10 0-10 15-12-2001 
570 | 627/2001-02 94/5 0-13 0-13 14-12-2001 
571 | 628/2001-02 94/6 1-05 1-05 14-12-2001 
572 | 629/2001-02 94/7 3-06 3-06 12-12-2001 
573 | 630/2001-02 94/8 0-24 0-24 14-12-2001 
574 | 631/2001-02 94/9 0-07 0-07 08-01-2002 
575 | 632/2001-02 94/10 1-05 1-05 12-12-2001 
576 | 633/2001-02 94/11 0-20 0-20 18-12-2001 
577 | 634/2001-02 94/12 0-06 0-06 14-12-2001 
578 | 635/2001-02 94/13 0-08 0-08 12-12-2001 
579 | 636/2001-02 94/14 0-19 0-19 14-12-2001 
580 | 637/2001-02 94/15 0-20 0-20 14-12-2001 
581 | 638/2001-02 94/16 1-17 1-17 14-12-2001 
582 | 639/2001-02 94/17 1-08 1-08 08-01-2002 
583 | 640/2001-02 94/18 2-30 2-30 12-12-2001 
584 | 641/2001-02 94/23 0-03 0-03 12-12-2001 
585 | 642/2001-02 94/24 0-03 0-03 08-01-2002 
586 | 643/2001-02 94/25 0-04 0-04 12-12-2001 
587 | 644/2001-02 94/26 0-07 0-07 12-12-2001 
588 | 645/2001-02 94/27 0-06 0-06 12-12-2001 
589 | 646/2001-02 94/28 0-09 0-09 12-12-2001 
590 | 647/2001-02 97/1 1-25 1-25 12-12-2001 
591 | 648/2001-02 97/2 2-22 2-22 12-12-2001 
592 | 649/2001-02 97/3 0-05 0-05 14-12-2001 
593 | 650/2001-02 97/4 0-30 0-30 14-12-2001 
594 | 651/2001-02 98/1 2-00 2-00 22-11-2001 
595 | 652/2001-02 98/2 1-13 1-13 12-12-2001 
596 | 653/2001-02 98/3 0-26 0-26 12-12-2001 
597 | 654/2001-02 98/4 1-08 1-08 12-12-2001 
598 | 655/2001-02 99/1 2-17 2-17 12-12-2001 
599 | 656/2001-02 99/2 1-07 1-07 12-12-2001 
600 | 657/2001-02 100/1 2-04 2-04 12-12-2001 
601 | 658/2001-02 100/2 1-01 1-01 15-12-2001 
602 | 659/2001-02 100/3 2-05 2-05 12-12-2001 
603 | 660/2001-02 114 10-10 6-30 10-12-2002 
Total Extent 265-03 
ABSTRACT 

Sl. Village Extent 

No. A-G 

1. Ganakallu 76-36 

2, Lingadheeranahalli 227-06 

3. Sompura 213-13 

4. Thurahalli 171-21 

bp: Hemmigepura-1 249-19.5 

6. Hemmigepura-2 265-03 

Total Extent Acquired 1203-18.5 
Special Land Acquisition Officer, 

P.D. 97 Bangalore Development Authority, Bangalore. 





ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೫೦೯ 





QUIDNUNC DEVELOPMENT CENTRE PRIVATE LIMITED 
(Registered on 20-02-98) 
NOTICE OF RESOLUTION OF VOLUNTARY WINDING UNDER SECTION 485 (1) 
In the matter of Companies Act, 1956 
At the Extraordinary General meeting of the above named company held at Zetland House, 5-25 
scrutton street, London EC2 A4HJ on September 26, 2003. 
"RESOLVED THAT pursuant to section 484 (1) (b) the Companies Act, 1956 the company be 
voluntarily wound up." 
Place: Bangalore Liquidator 
FORM 151 
Member's voluntary winding up 
Notice by Liquidator of his appointment Under Section 516 and rule 315 
Date of Incorporation of the Company: 20-2-1998 
Name of Company QUIDNUNC DEVELOPMENT CENTRE PRIVATE LIMITED 
Address of Registered Office No. 24, 80 Ft Road, 3rd Stage, 4th Block, Banashankari, 
Bangalore-85, 
Name and Address of Liquidator K. Sashidhar Pai 
No. 37, 1st Floor, East Anjaneya Temple Street, Basavanagudi, 
Bangalore- 560 004. 





























Date of Appointment 26-9-2003 
By whom appointed Members 
P.D.98 K. SASHIDHAR PAI 


Liquidator. 
ಪೊಲೀಸ್‌ ಮಹಾ ನಿರ್ದೇಶಕರು ಮತ್ತು ನಿರ್ದೇಶಕರು 
ಕರ್ನಾಟಕ ಅಗ್ನಿಶಾಮಕ ಸೇವೆಗಳು, ಬೆಂಗಳೂರು 
(ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮ ಹಾಗೂ ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು ನಿಯಮಗಳು 
2002 ಜಾರಿಗೊಳಿಸುವ ಹಾಗೂ ಕರ್ನಾಟಕ ಹಕ್ಕು ಮಾಹಿತಿ ಹಕ್ಕು ಅಧಿನಿಯಮ 2000ದ ಅಡಿಯಲ್ಲಿ ಇಲಾಖೆಯ 
ಕಾರ್ಯ ಚಟುವಟಿಕೆಗಳ ಪ್ರಕಟಣೆಗಳು) 
ಅಧಿಸೂಚನೆ ಸಂಖ್ಯೆ: ಇ5/ಸಿಆರ್‌-33/2002, ದಿನಾಂಕ 16ನೇ ಆಗಸ್ಟ್‌ 2003 
ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮ 2000 ಮತ್ತು ಕರ್ನಾಟಕ ಮಾಹಿತಿ ಪಡೆಯಲು ಹಕ್ಕು 
ನಿಯಮಗಳು 2002 ರ ಪ್ರಕಾರ ಅಗ್ನಿಶಾಮಕ ಸೇವೆಗಳ ಇಲಾಖೆಯ ಸಾರ್ವಜನಿಕ, ಸಕ್ಟಮ ಮತ್ತು ಅಪೀಲು 
ಪ್ರಾಧಿಕಾರಗಳು ಈ ಕೆಳಗಿನಂತಿವೆ. 
ಸಾರ್ವಜನಿಕ ಪ್ರಾಧಿಕಾರ 
1) ಆರಕ್ಷಕ ಉಪ ಮಹಾ ನಿರೀಕ್ಬಕರು 
ಕರ್ನಾಟಕ ಅಗ್ನಿಶಾಮಕ ಸೇವೆಗಳು 
ಸಕ್ಸಮ ಪ್ರಾಧಿಕಾರ 
2) ಪೊಲೀಸ್‌ ಮಹಾ ನಿರೀಕ್ಷಕರು 
ಹಾಗೂ ಹೆಚ್ಚುವರಿ ನಿರ್ದೇಶಕರು 
ಕರ್ನಾಟಿಕ ಅಗ್ನಿಶಾಮಕ ಸೇವೆಗಳು 
ಅಪೀಲು ಪ್ರಾಧಿಕಾರ 
3) . ಪೊಲೀಸ್‌ ಮಹಾ ನಿರ್ದೇಶಕರು 
ಹಾಗೂ ನಿರ್ದೇಶಕರು 
ಕರ್ನಾಟಕ ಅಗ್ನಿಶಾಮಕ ಸೇವೆಗಳು 
ಇಲಾಖೆಯ ಕಾರ್ಯ ಚಟುವಟಿಕೆಗಳು:- ಇಲಾಖೆಯ ಕಾರ್ಯ ವ್ಯಾಪ್ತಿಯು ಸೇವಾ ಪರ ಕಾರ್ಯ 
ನಿರ್ವಹಿಸುತ್ತಿರುವ ಯೋಜನೇತರ ಇಲಾಖೆಯಾಗಿದ್ದು, ಇಲಾಖೆಯು ಅಗ್ನಿಶಮನ ಮತ್ತು ಅಗ್ನಿ ಅನಾಹುತಗಳಿಂದ 
ಸಾರ್ವಜನಿಕರ ಪ್ರಾಣಹಾನಿ, ಆಸ್ತಿರಕ್ಸಣೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ರಕ್ಸಿಸುವುದು. ಸಾರ್ವಜನಿಕರಿಗೆ 
ಸೇವೆಗಳನ್ನು ನೀಡುವ ದಿಸೆಯಲ್ಲಿ ಆದಷ್ಟು ಬೇಗನೆ ಸ್ಥಳಕ್ಕೆ ಧಾವಿಸಿ, ಅಗ್ನಿಯನ್ನು ಶಮನ ಮಾಡಿ ಆಗಬಹುದಾದ 
ನಷ್ಟವನ್ನು ಮಿತಿಗೊಳಿಸುವುದು, ಪ್ರಕೃತಿ ಪ್ರವಾಹ ಭೂಕಂಪದಂತ ವಿಕೋಪಕ್ಕೆ ಇತರೆ. ತೊಂದರಗಳಿಗೆ ಒಳಪಟ್ಟ 
ಜನರನ್ನು ರಕ್ಬಿಸಿ ಅವರ ಪ್ರಾಣ ಹಾಗೂ ಸಂಪತ್ತುಗಳನ್ನು ರಕ್ಷಿಸುವುದು ಆದಷ್ಟು ಶೀಘ್ರ ಅಪಘಾತ ಸಂಭವಿಸಿದ 
ಸ್ಥಳಕ್ಕೆ ಧಾವಿಸಿ ಅವಶೇಷಗಳಲ್ಲಿ ಸಿಲುಕಿ ಹಾಕಿಕೊಂಡವರನ್ನು ರಕ್ಸಿಸುವುದು, ಗಣ್ಯ ವ್ಯಕ್ತಿಗಳು ಹಾಗೂ ಅತೀ ಗಣ್ಯ 
ವ್ಯಕ್ತಿಗಳ ಭದ್ರತೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಇಲಾಖೆಯ ಮುಖ್ಯ 


೧೫೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 





ಗುರಿಯಾಗಿರುತ್ತದೆ. ಈ ಎಲ್ಲಾ ಕರ್ತವ್ಯಗಳನ್ನು ನಿರ್ವಹಿಸಲು 108 ಅಗ್ನಿಶಾಮಕ ಠಾಣೆಗಳು, 4 ಅಗ್ನಿನಿಯಂತ್ರಣ 
ಘಟಕಗಳು, 3 ವಿಶೇಷ ಘಟಕಗಳು ಹಗಲಿರುಳು ಶ್ರಮಿಸುತ್ತಿವೆ. 

ಇಲಾಖೆಯ ಕೇಂದ್ರ ಕಛೇರಿಯು ಬೆಂಗಳೂರಿನಲ್ಲಿದೆ. ಜಿಲ್ಲಾ ಹಾಗೂ ತಾಲ್ಲೂಕು ಕೇಂದ್ರಗಳಲ್ಲಿ ಅಗ್ನಿಶಾಮಕ 
ಠಾಣೆಗಳಿಂದ ಬಗೆಹರಿಯದ ಯಾವುದೇ ವಿಷಯವನ್ನು ಈ ಕೇಂದ್ರ ಕಛೇರಿಯಿಂದ ಬಗೆಹರಿಸಲಾಗುವುದು. ಕೇಂದ್ರ 
ಕಛೇರಿಯಲ್ಲಿಯೂ ಬಗೆಹರಿಯದ ವಿಷಯಗಳನ್ನು ಸರ್ಕಾರಕ್ಕೆ ಬರೆದು ಅವಶ್ಯಕ ಆದೇಶದ ಮೂಲಕ 
ಬಗೆಹರಿಸಲಾಗುವುದು. 

ಅಗ್ನಿಶಾಮಕ ಇಲಾಖೆಯು ರಾಜ್ಯದ ಜಿಲ್ಲೆ ಮತ್ತು ತಾಲ್ಲೂಕು ಮಟ್ಟದಲ್ಲಿ ಸಾರ್ವಜನಿಕ, ಸಕ್ಸಮ ಹಾಗೂ 
ಅಪೀಲು ಪ್ರಾಧಿಕಾರಗಳನ್ನು ಈ ಕೆಳಗಿನಂತೆ ನಿಗದಿಪಡಿಸಿದ್ದು, ಸಾರ್ವಜನಿಕರು ಹಾಗೂ ಇಲಾಖೆಯ ಅವಲಂಬಿತರು 
ಆಯಾ ಜಿಲ್ಲೆ ಮತ್ತು ತಾಲ್ಲೂಕುಗಳಲ್ಲಿ ಬಗೆ ಹರಿಸಿಕೊಳ್ಳಲು ಹಾಗೂ ಮಾಹಿತಿಯನ್ನು ಪಡೆಯಲು ನಿಗದಿಪಡಿಸಿದೆ. 
























































ಕ್ರ. ಸಾರ್ವಜನಿಕ ಪ್ರಾಧಿಕಾರಿ ಶಾಖೆ ಅಥವಾ ಕಚೇರಿ ಸಕ್ಸಮ ಪ್ರಾಧಿಕಾರಿ ಅಪೀಲು ಪ್ರಾಧಿಕಾರಿ 
ಸಂ 
1 2 3 4 5 
01 | ಆರಕ್ಸಕ ಉಪ ಮಹಾ ಕೇಂದ್ರ ಕಛೇರಿ ಪೊಲೀಸ್‌ ಮಹಾ ಪೊಲೀಸ್‌ ಮಹಾ 
ನಿರೀಕ್ಬಕರು ನಿರೀಕ್ಷಕರು ಹಾಗೂ ನಿರ್ದೇಶಕರು ಮತ್ತು 
ಹೆಚ್ಚುವರಿ ನಿರ್ದೇಶಕರು | ನಿರ್ದೇಶಕರು 
02 | ಪ್ರಾದೇಶಿಕ ಅಗ್ನಿಶಾಮಕ ಆರ್‌.ಎ.ಮು.ಅ. ಸಮಾದೇಷ್ಟರು ಪೊಲೀಸ್‌ ಮಹಾ 
ಅಧಿಕಾರಿ ಮಹಾ ವಿದ್ಯಾಲಯ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
03 | ಅಭಿಯಂತರ ಅಧಿಕಾರಿ ಅಗ್ನಿಶಾಮಕ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಕಾರ್ಯಾಗಾರ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
04 | ಜಿಲ್ಲಾ ಅಗ್ನಿಶಾಮಕ ದಕ್ಬಿಣ ಅಗ್ನಿಶಾಮಕ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
05 | ಜಿಲ್ಲಾ ಅಗ್ನಿಶಾಮಕ ವೈಟ್‌ ಫೀಲ್ಡ್‌ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
06 | ಜಿಲ್ಲಾ ಅಗ್ನಿಶಾಮಕ ಬನಶಂಕರಿ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
07 | ಜಿಲ್ಲಾ ಅಗ್ನಿಶಾಮಕ ಉತ್ತರ ಅಗ್ನಿಶಾಮಕ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
08 | ಜಿಲ್ಲಾ ಅಗ್ನಿಶಾಮಕ ಪೀಣ್ಯ ಅಗ್ನಿಶಾಮಕ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
09 | ಜಿಲ್ಲಾ ಅಗ್ನಿಶಾಮಕ ಕೋಲಾರ ಅಗ್ನಿಶಾಮಕ | ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಬಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
10 | ಜಿಲ್ಲಾ ಅಗ್ನಿಶಾಮಕ ತುಮಕೂರು ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
11 | ಜಿಲ್ಲಾ ಅಗ್ನಿಶಾಮಕ ಮೈಸೂರು ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 














ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೫೧೧ 
1 2 3 4 5 
12 | ಜಿಲ್ಲಾ ಅಗ್ನಿಶಾಮಕ ಚಾಮರಾಜನಗರ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 


ಅಧಿಕಾರಿ 


ಅಗ್ನಿಶಾಮಕ ಠಾಣೆ 


ಅಧಿಕಾರಿ 


ನಿರೀಕ್ಬಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 












































13 | ಜಿಲ್ಲಾ ಅಗ್ನಿಶಾಮಕ ಮಂಡ್ಯ ಅಗ್ನಿಶಾಮಕ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 

ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಬಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 

14 | ಜಿಲ್ಲಾ ಅಗ್ನಿಶಾಮಕ ಹಾಸನ ಅಗ್ನಿಶಾಮಕ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 

ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 

15 | ಜಿಲ್ಲಾ ಅಗ್ನಿಶಾಮಕ ಮಂಗಳೂರು ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 

ಅಧಿಕಾರಿ ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಬಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 

16 | ಜಿಲ್ಲಾ ಅಗ್ನಿಶಾಮಕ ಉಡುಪಿ ಅಗ್ನಿಶಾಮಕ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 

ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 

17 | ಜಿಲ್ಲಾ ಅಗ್ನಿಶಾಮಕ ಮಡಕೇರಿ ಅಗ್ನಿಶಾಮಕ | ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 

ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 

18 | ಜಿಲ್ಲಾ ಅಗ್ನಿಶಾಮಕ ಶಿವಮೊಗ್ಗ ಅಗ್ನಿಶಾಮಕ | ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 

ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 

19 | ಜಿಲ್ಲಾ ಅಗ್ನಿಶಾಮಕ ಚಿಕ್ಕಮಗಳೂರು ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 

ಅಧಿಕಾರಿ ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 

20 | ಜಿಲ್ಲಾ ಅಗ್ನಿಶಾಮಕ ಕಾರವಾರ ಅಗ್ನಿಶಾಮಕ | ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 

ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 

21 | ಜಿಲ್ಲಾ ಅಗ್ನಿಶಾಮಕ ದಾವಣಗೆರೆ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 

ಅಧಿಕಾರಿ ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಬಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 

22 | ಜಿಲ್ಲಾ ಅಗ್ನಿಶಾಮಕ ಚಿತ್ರದುರ್ಗ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 

ಅಧಿಕಾರಿ ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 

23 | ಜಿಲ್ಲಾ ಅಗ್ನಿಶಾಮಕ ಹಾವೇರಿ ಅಗ್ನಿಶಾಮಕ | ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 

ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 

24 | ಜಿಲ್ಲಾ ಅಗ್ನಿಶಾಮಕ ಬಳ್ಳಾರಿ ಅಗ್ನಿಶಾಮಕ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 

ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಬಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 

25 | ಜಿಲ್ಲಾ ಅಗ್ನಿಶಾಮಕ ಕೊಪ್ಪಳ ಅಗ್ನಿಶಾಮಕ | ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 

ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 

26 | ಜಿಲ್ಲಾ ಅಗ್ನಿಶಾಮಕ ರಾಯಚೂರು ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 








ಅಧಿಕಾರಿ 





ಅಗ್ನಿಶಾಮಕ ಠಾಣೆ 





ಅಧಿಕಾರಿ 





ನಿರೀಕ್ಬಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 













































































೧೫೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 
1 2 3 4 5 
27 | ಜಿಲ್ಲಾ ಅಗ್ನಿಶಾಮಕ ಗುಲ್ಬರ್ಗ ಅಗ್ನಿಶಾಮಕ | ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
28 | ಜಿಲ್ಲಾ ಅಗ್ನಿಶಾಮಕ ಬೀದರ್‌ ಅಗ್ನಿಶಾಮಕ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಬಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
29 | ಜಿಲ್ಲಾ ಅಗ್ನಿಶಾಮಕ ಬಿಜಾಮರ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಬಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
30 | ಜಿಲ್ಲಾ ಅಗ್ನಿಶಾಮಕ ಹುಬ್ಬಳ್ಳಿ ಅಗ್ನಿಶಾಮಕ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
31 | ಜಿಲ್ಲಾ ಅಗ್ನಿಶಾಮಕ ಬೆಳಗಾಂ ಅಗ್ನಿಶಾಮಕ | ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಬಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
32 | ಜಿಲ್ಲಾ ಅಗ್ನಿಶಾಮಕ ಗದಗ ಅಗ್ನಿಶಾಮಕ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
33 | ಜಿಲ್ಲಾ ಅಗ್ನಿಶಾಮಕ ಬಾಗಲಕೋಟೆ ಪ್ರಾದೇಶಿಕ ಅಗ್ನಿಶಾಮಕ | ಪೊಲೀಸ್‌ ಮಹಾ 
ಅಧಿಕಾರಿ ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು ಹಾಗೂ 
ಹೆಚ್ಚುವರಿ ನಿರ್ದೇಶಕರು 
34 | ಅಗ್ನಿಶಾಮಕ ಠಾಣಾಧಿಕಾರಿ | ಹೈಗ್ರೌಂಡ್‌ ಜಿಲ್ಲಾ ಅಗ್ನಿಶಾಮಕ ವಾರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
35 | ಅಗ್ನಿಶಾಮಕ ಠಾಣಾಧಿಕಾರಿ | ಕುಕ್ಸ್‌ ಟೌನ್‌ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
36 | ಅಗ್ನಿಶಾಮಕ ಠಾಣಾಧಿಕಾರಿ | ಜಯನಗರ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಬಕರು 
37 | ಅಗ್ನಿಶಾಮಕ ಠಾಣಾಧಿಕಾರಿ | ರಾಜಾಜಿನಗರ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಬಕರು 
38 | ಅಗ್ನಿಶಾಮಕ ಠಾಣಾಧಿಕಾರಿ | ಯಶವಂತಪುರ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
39 | ಅಗ್ನಿಶಾಮಕ ಠಾಣಾಧಿಕಾರಿ | ಮುನಿರೆಡ್ಡಿಪಾಳ್ಯ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಬಕರು 
40 | ಅಗ್ನಿಶಾಮಕ ಠಾಣಾಧಿಕಾರಿ | ಸ್ನಾರ್ಕಲ್‌ ಘಟಕ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಧಿಕಾರಿ ನಿರೀಕ್ಷಕರು 
41 | ಅಗ್ನಿಶಾಮಕ ಠಾಣಾಧಿಕಾರಿ | ಟಿ.ಟಿ.ಎಲ್‌.ಘಟಿಕ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಧಿಕಾರಿ ನಿರೀಕ್ಬಕರು 
42 | ಅಗ್ನಿಶಾಮಕ ಠಾಣಾಧಿಕಾರಿ | ರೆಸ್ಕೂ ಘಟಕ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಧಿಕಾರಿ ನಿರೀಕ್ಬಕರು 
43 | ಸಹಾಯಕ ಅಗ್ನಿಶಾಮಕ ಎಂ.ಎಸ್‌.ಬಿಲ್ಲಿಂಗ್‌ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಠಾಣಾಧಿಕಾರಿ ಅಗ್ನಿ ನಿಯಂತ್ರಣ ಅಧಿಕಾರಿ ನಿರೀಕ್ಬಕರು 
ಘಟಕ 
44 | ಸಹಾಯಕ ಅಗ್ನಿಶಾಮಕ ವಿ.ವಿ.ಟವರ್‌ ಅಗ್ನಿ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣಾಧಿಕಾರಿ ನಿಯಂತ್ರಣ ಘಟಕ ಅಧಿಕಾರಿ ನಿರೀಕ್ಬಕರು 



















































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೫೧೩ 
1 2 3 4 5 
45 | ಸಹಾಯಕ ಅಗ್ನಿಶಾಮಕ ರಾಜಭವನ ಅಗ್ಗಿ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣಾಧಿಕಾರಿ ನಿಯಂತ್ರಣ ಘಟಕ ಅಧಿಕಾರಿ ನಿರೀಕ್ಷಕರು 
46 | ಸಹಾಯಕ ಅಗ್ನಿಶಾಮಕ ವಿಧಾನಸೌಧ ಅಗ್ನಿ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣಾಧಿಕಾರಿ ನಿಯಂತ್ರಣ ಘಟಕ ಅಧಿಕಾರಿ ನಿರೀಕ್ಷಕರು 
41 | ಅಗ್ನಿಶಾಮಕ ಠಾಣಾಧಿಕಾರಿ | ಕನಕಪುರ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 
48 | ಅಗ್ನಿಶಾಮಕ ಠಾಣಾಧಿಕಾರಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
49 | ಅಗ್ನಿಶಾಮಕ ಠಾಣಾಧಿಕಾರಿ | ಚಿಂತಾಮಣಿ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
50 | ಅಗ್ನಿಶಾಮಕ ಠಾಣಾಧಿಕಾರಿ | ಕೆ.ಜಿ.ಎಫ್‌ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
51 | ಅಗ್ನಿಶಾಮಕ ಠಾಣಾಧಿಕಾರಿ | ಶಿರಾ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 
52 | ಅಗ್ನಿಶಾಮಕ ಠಾಣಾಧಿಕಾರಿ | ತಿಪಟೂರು ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
53 | ಅಗ್ನಿಶಾಮಕ ಠಾಣಾಧಿಕಾರಿ ಕುಣಿಗಲ್‌ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 
54 | ಅಗ್ನಿಶಾಮಕ ಠಾಣಾಧಿಕಾರಿ | ಚನ್ನಪಟ್ಟಣ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
55 | ಅಗ್ನಿಶಾಮಕ ಠಾಣಾಧಿಕಾರಿ | ಪಾವಗಡ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 
56 | ಅಗ್ನಿಶಾಮಕ ಠಾಣಾಧಿಕಾರಿ | ಬನ್ನಿಮಂಟಪ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
57 | ಅಗ್ನಿಶಾಮಕ ಠಾಣಾಧಿಕಾರಿ | ಆರ್‌.ಬಿ.ಐ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
58 | ಅಗ್ನಿಶಾಮಕ ಠಾಣಾಧಿಕಾರಿ | ನಂಜನಗೂಡು ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
59 | ಅಗ್ನಿಶಾಮಕ ಠಾಣಾಧಿಕಾರಿ | ಹುಣಸೂರು ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
60 | ಅಗ್ನಿಶಾಮಕ ಠಾಣಾಧಿಕಾರಿ | ಗುಂಡ್ಲುಪೇಟೆ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
61 | ಅಗ್ನಿಶಾಮಕ ಠಾಣಾಧಿಕಾರಿ ಮಳವಳ್ಳಿ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 
62 | ಅಗ್ನಿಶಾಮಕ ಠಾಣಾಧಿಕಾರಿ ಮದ್ದೂರು ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
63 | ಅಗ್ನಿಶಾಮಕ ಠಾಣಾಧಿಕಾರಿ | ಅರಸೀಕೆರೆ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 
64 | ಅಗ್ನಿಶಾಮಕ ಠಾಣಾಧಿಕಾರಿ | ಚನ್ನರಾಯಪಟ್ಟಣ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
65 | ಅಗ್ನಿಶಾಮಕ ಠಾಣಾಧಿಕಾರಿ | ಹೊಳೆನರಸೀಪುರ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 
66 | ಅಗ್ನಿಶಾಮಕ ಠಾಣಾಧಿಕಾರಿ | ಕದ್ರಿ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 











ಠಾಣೆ 





ಅಧಿಕಾರಿ 


% 











ನಿರೀಕ್ಷಕರು 







































































೧೫೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 

1 2 3 4 5 

67 | ಅಗ್ನಿಶಾಮಕ ಠಾಣಾಧಿಕಾರಿ | ಮೂಡಬಿದ್ರೆ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಬಕರು 

68 | ಅಗ್ನಿಶಾಮಕ ಠಾಣಾಧಿಕಾರಿ | ಬೆಳ್ತಂಗಡಿ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 

69 | ಅಗ್ನಿಶಾಮಕ ಠಾಣಾಧಿಕಾರಿ | ಪುತ್ತೂರು ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಬಕರು 

70 | ಅಗ್ನಿಶಾಮಕ ಠಾಣಾಧಿಕಾರಿ | ಕುಂದಾಪುರ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಬಕರು 

71 | ಅಗ್ನಿಶಾಮಕ ಠಾಣಾಧಿಕಾರಿ | ಕಾರ್ಕಳ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

72 | ಅಗ್ನಿಶಾಮಕ ಠಾಣಾಧಿಕಾರಿ | ಭದ್ರಾವತಿ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಬಕರು 

73 | ಅಗ್ನಿಶಾಮಕ ಠಾಣಾಧಿಕಾರಿ | ಸೊರಬ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಬಕರು 

74 | ಅಗ್ನಿಶಾಮಕ ಠಾಣಾಧಿಕಾರಿ | ಸಾಗರ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

75 | ಅಗ್ನಿಶಾಮಕ ಠಾಣಾಧಿಕಾರಿ | ಕಡೂರು ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಬಕರು 

76 | ಅಗ್ನಿಶಾಮಕ ಠಾಣಾಧಿಕಾರಿ | ತರೀಕೆರೆ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಬಕರು 

77 | ಅಗ್ನಿಶಾಮಕ ಠಾಣಾಧಿಕಾರಿ | ಭಟ್ಕಳ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಬಕರು 

78 | ಅಗ್ನಿಶಾಮಕ ಠಾಣಾಧಿಕಾರಿ | ಶಿರಸಿ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಬಕರು 

79 | ಅಗ್ನಿಶಾಮಕ ಠಾಣಾಧಿಕಾರಿ | ಹಳಿಯಾಳ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಬಕರು 

80 | ಅಗ್ನಿಶಾಮಕ ಠಾಣಾಧಿಕಾರಿ ಹರಪನಹಳ್ಳಿ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 

81 | ಅಗ್ನಿಶಾಮಕ ಠಾಣಾಧಿಕಾರಿ | ಹರಿಹರ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

82 | ಅಗ್ನಿಶಾಮಕ ಠಾಣಾಧಿಕಾರಿ | ಹೊನ್ನಾಳಿ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

83 | ಅಗ್ನಿಶಾಮಕ ಠಾಣಾಧಿಕಾರಿ ಚಳ್ಳಕೆರೆ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

84 | ಅಗ್ನಿಶಾಮಕ ಠಾಣಾಧಿಕಾರಿ | ಹಿರಿಯೂರು ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 

85 | ಅಗ್ನಿಶಾಮಕ ಠಾಣಾಧಿಕಾರಿ | ಹೊಸದುರ್ಗ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 

86 | ಅಗ್ನಿಶಾಮಕ ಠಾಣಾಧಿಕಾರಿ | ರಾಣಿಬೆನ್ನೂರು ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 

87 | ಅಗ್ನಿಶಾಮಕ ಠಾಣಾಧಿಕಾರಿ | ಹಾನಗಲ್‌ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 

88 | ಅಗ್ನಿಶಾಮಕ ಠಾಣಾಧಿಕಾರಿ | ಹೊಸಪೇಟೆ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 











ಅಗ್ನಿಶಾಮಕ ಠಾಣೆ 





ಅಧಿಕಾರಿ 





ನಿರೀಕ್ಷಕರು 








































































































ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೫೧೫ 

1 2 3 4 5 

89 | ಅಗ್ನಿಶಾಮಕ ಠಾಣಾಧಿಕಾರಿ ಹೂವಿನಹಡಗಲಿ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 

90 | ಅಗ್ನಿಶಾಮಕ ಠಾಣಾಧಿಕಾರಿ | ಕೂಡ್ಲಗಿ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

91 | ಅಗ್ನಿಶಾಮಕ ಠಾಣಾಧಿಕಾರಿ | ಸಂಡೂರು ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

92 | ಅಗ್ನಿಶಾಮಕ ಠಾಣಾಧಿಕಾರಿ | ಶಿರುಗುಪ್ಪ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

93 | ಅಗ್ನಿಶಾಮಕ ಠಾಣಾಧಿಕಾರಿ ಹಗರಿಬೊಮ್ಮನಹಳ್ಳಿ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 

94 | ಅಗ್ನಿಶಾಮಕ ಠಾಣಾಧಿಕಾರಿ | ಗಂಗಾವತಿ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

95 | ಅಗ್ನಿಶಾಮಕ ಠಾಣಾಧಿಕಾರಿ ಮಾನ್ವಿ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

96 | ಅಗ್ನಿಶಾಮಕ ಠಾಣಾಧಿಕಾರಿ | ಸಿಂಧನೂರು ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 

97 | ಅಗ್ನಿಶಾಮಕ ಠಾಣಾಧಿಕಾರಿ ಲಿಂಗಸುಗೂರು ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 

98 | ಅಗ್ನಿಶಾಮಕ ಠಾಣಾಧಿಕಾರಿ | ಅಳಂದ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

99 | ಅಗ್ನಿಶಾಮಕ ಠಾಣಾಧಿಕಾರಿ | ಜೀವರ್ಗಿ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

100 | ಅಗ್ನಿಶಾಮಕ ಠಾಣಾಧಿಕಾರಿ | ಸೇಡಂ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

101 | ಅಗ್ನಿಶಾಮಕ ಠಾಣಾಧಿಕಾರಿ | ಯಾದಗಿರಿ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

102 | ಅಗ್ನಿಶಾಮಕ ಠಾಣಾಧಿಕಾರಿ | ಹುಮನಾಬಾದ್‌ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 

103 | ಅಗ್ನಿಶಾಮಕ ಠಾಣಾಧಿಕಾರಿ | ಭಾಲ್ಕಿ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

104 | ಅಗ್ನಿಶಾಮಕ ಠಾಣಾಧಿಕಾರಿ | ಇಂಡಿ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

105 | ಅಗ್ನಿಶಾಮಕ ಠಾಣಾಧಿಕಾರಿ | ಸಿಂಧಗಿ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

106 | ಅಗ್ನಿಶಾಮಕ ಠಾಣಾಧಿಕಾರಿ | ಸವದತ್ತಿ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

107 | ಅಗ್ನಿಶಾಮಕ ಠಾಣಾಧಿಕಾರಿ | ಚಿಕ್ಕೋಡಿ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

108 | ಅಗ್ನಿಶಾಮಕ ಠಾಣಾಧಿಕಾರಿ | ಗೋಕಾಕ್‌ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

109 | ಅಗ್ನಿಶಾಮಕ ಠಾಣಾಧಿಕಾರಿ | ಬೈಲಹೊಂಗಲ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 

110 | ಅಗ್ನಿಶಾಮಕ ಠಾಣಾಧಿಕಾರಿ | ಅಥಣಿ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 


















































೧೫೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 

1 2 3 4 5 

111 | ಅಗ್ನಿಶಾಮಕ ಠಾಣಾಧಿಕಾರಿ | ನರಗುಂದ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಬಕರು 

112 | ಅಗ್ನಿಶಾಮಕ ಠಾಣಾಧಿಕಾರಿ | ಮುಂಡರಗಿ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಷಕರು 

113 | ಅಗ್ನಿಶಾಮಕ ಠಾಣಾಧಿಕಾರಿ | ರೋಣ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಸಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಬಕರು 

114 | ಅಗ್ನಿಶಾಮಕ ಠಾಣಾಧಿಕಾರಿ | ಜಮಖಂಡಿ ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಬಕರು 

115 | ಅಗ್ನಿಶಾಮಕ ಠಾಣಾಧಿಕಾರಿ ಸಂಕೇಶ್ವರ ಅಗ್ನಿಶಾಮಕ | ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಷಕರು 

116 | ಅಗ್ನಿಶಾಮಕ ಠಾಣಾಧಿಕಾರಿ | ಸದಲಗ ಅಗ್ನಿಶಾಮಕ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಠಾಣೆ ಅಧಿಕಾರಿ ನಿರೀಕ್ಬಕರು 

117 | ಅಗ್ನಿಶಾಮಕ ಠಾಣಾಧಿಕಾರಿ | ಕುಶಾಲನಗರ ಜಿಲ್ಲಾ ಅಗ್ನಿಶಾಮಕ ಆರಕ್ಷಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಬಕರು 

118 | ಅಗ್ನಿಶಾಮಕ ಠಾಣಾಧಿಕಾರಿ | ಕುಕನೂರು ಜಿಲ್ಲಾ ಅಗ್ನಿಶಾಮಕ ಆರಕ್ಬಕ ಉಪ ಮಹಾ 
ಅಗ್ನಿಶಾಮಕ ಠಾಣೆ ಅಧಿಕಾರಿ ನಿರೀಕ್ಬಕರು 

ಪೊಲೀಸ್‌ ಮಹಾ ನಿರ್ದೇಶಕರು ಹಾಗೂ 
ಪಿ. ಆರ್‌. 1150 ನಿರ್ದೇಶಕರು, ಕರ್ನಾಟಕ ಅಗ್ನಿಶಾಮಕ ಸೇವೆಗಳು. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಚಾಮರಾಜನಗರ ಜಿಲ್ಲೆ 
ಸಾರ್ವಜನಿಕ ನೋಟೀಸ್‌ 
ಸಂಖ್ಯೆ: ಡಬ್ಲ್ಯೂಸಿಎ-24: ಮರಣ: 2003-04, ದಿನಾಂಕ: 12ನೇ ಸೆಪ್ಟೆಂಬರ್‌, 2003 


ಅರ್ಜಿದಾರರು 


ಶ್ರೀ ಬಸವಣ್ಣ ಉ: ಬಸವಯ್ಯ 
ಶ್ರೀಮತಿ ಚಾಮಜಮ್ಮ ಕೋಂ ಬಸವಣ್ಣ, 
ಮಲ್ಲಯ್ಯನಪುರ, ಕಸಬಾ ಹೋಬಳಿ, 2. 


ಚಾಮರಾಜನಗರ ತಾ: 
ಮೃತ ಮುರುಗೇಂದ್ರ ಇವರ ತಂದೆ ತಾಯಿಗಳಾದ ಬಸವಣ್ಣ ಹಾಗೂ ಚಾಮಜಮ್ಮ ಇವರುಗಳು ಈ ನ್ಯಾಯಾಲಯದಲ್ಲಿ ದಿ: 
12-9-2003ರಂದು ಅರ್ಜಿ ದಾಖಲಿಸಿದ್ದು, ಮೃತ ಮುರುಗೇಂದ್ರ 1ನೇ ಪ್ರತಿವಾದಿಯಲ್ಲಿ ವೈಯರಿಂಗ್‌ ಕೆಲಸ ಮಾಡುತ್ತಿದ್ದಾಗ ದಿನಾಂಕ: 
19-12-2002 ರಂದು ಅಪಘಾತದಲ್ಲಿ ಮೃತ ಹೊಂದಿದ್ದು ಹಾಗೂ ತಾವುಗಳು ಮೃತ ಮುರುಗೇಂದ್ರನ ಆಶ್ರಿತರೆಂದು ತಮಗೆ ನಷ್ಠ ಪರಿಹಾರ 
ಕೊಡಿಸಿಕೊಡಬೇಕೆಂದು ಕ್ಷೇಮು ಅರ್ಜಿ ದಾಖಲು ಮಾಡಿರುತ್ತಾರೆ. 
ತತ್ಸಂಬಂಧವಾಗಿ ಸಮಸ್ತ ನಾಗರಿಕರಿಗೂ ಹಾಗೂ ಸದರಿ ಮೃತನ ಬೇರೆ ಆಶ್ರಿತರು ಯಾರಾದರೂ ಇದ್ದಲ್ಲಿ ಅವರಿಗೂ ಈ 
ಮೂಲಕ ತಿಳಿಯಪಡಿಸುವುದೇನೆಂದರೆ, ಅವರು ಈ ನ್ಯಾಯಾಲಯದ ಮುಂದೆ ಈ ಪ್ರಕಟಣೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದ ಮೂವತ್ತು ದಿನಗಳೊಳಗಾಗಿ ನಷ್ಠ ಪರಿಹಾರಕ್ಕೆ ಅರ್ಜಿ ಹಾಕಿಕೊಳ್ಳಬಹುದೆಂದು ತಿಳಿಯಪಡಿಸಲಾಗಿದೆ. ಅವಧಿ ಮೀರಿ 
ಬಂದ ಅರ್ಜಿಯನ್ನು ಮಾನ್ಯ ಮಾಡಲಾಗುವುದಿಲ್ಲ. 


ವಿರುದ 
[a] 


ಪ್ರತಿವಾದಿಗಳು 


1. ಪಾಲುದಾರರು, 


ತೇಜಸ್‌ ಕಾಂಪೆಕ್‌ 


ಸ್‌ು) 


ಎನ್‌. ಕಲ್ಲುಮಾಳಿಗೆಗೌಡ 


ಮೆ: ಸಿಲ್ಕ್‌ಟೆಕ್‌ ಇಂಜಿನಿಯರ್ಸ್‌ ಮತ್ತು ಕಂಟ್ರಾಕ್ಟರ್‌, ಮೈಸೂರು. 
ದಿ ಓರಿಯಂಟಲ್‌ ಇನ್ಸೂರೆನ್ಸ್‌ ಕಂ. ಲಿ. 
ಸಯ್ಯಾಜಿ ರಾವ್‌ ರಸ್ತೆ, ಮೈಸೂರು. 


ಪಿ. ಆರ್‌. 1129 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಚಾಮರಾಜನಗರ ಜಿಲ್ಲೆ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯದಲ್ಲಿ, ಚಾಮರಾಜನಗರ ಜಿಲ್ಲೆ 
ಸಾರ್ವಜನಿಕ ನೋಟೀಸ್‌ 
ಸಂಖ್ಯೆ: ಡಬ್ಲ್ಯೂಸಿಎ-23: ಮರಣ: 2003-04, ದಿನಾಂಕ: 21ನೇ ಆಗಸ್ಟ್‌, 2003 


ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 

1. ಚಿಕ್ಕಸಿದ್ದಮ್ಮ ಕೋಂ ಸಾವುಕಯ್ಯ, 1. ಮೆ: ಸಿಲ್ವರ್‌ ಪ್ರಿಂಟ್ಸ್‌ ಲಿ. 
ಕೊತ್ತನೂರು ಗ್ರಾಮ, ಕೊಳ್ಳೇಗಾಲ ತಾ. ನಂಬರ್‌-84, ಜೆ. ಎಂ.ಸಿ. ಹೌಸ್‌, ಕೋರಮಂಗಲ, ಬೆಂಗಳೂರು-95 
ಚಾಮರಾಜನಗರ ಜಿಲ್ಲೆ. 2. ದಿ ಓರಿಯಂಟಲ್‌ ಇನ್‌ಶ್ಯೂರೆನ್ಸ್‌ ಕಂ. ಲಿ. 


2. ಸಾವುಕಯ್ಯ ಬಿನ್‌ ಜೋಗಿ ಸಿದ್ದಯ್ಯ, 
ಕೊತ್ತನೂರು ಗ್ರಾಮ, ಕೊಳ್ಳೇಗಾಲ ತಾ. 


ನಂ.5: ಪತಿ ಪ್ಲಾಜಾ, 3ನೇ ಅಂತಸ್ತು, ವಾಟಾಳ್‌ ನಾಗರಾಜ್‌ ರಸ್ತೆ, 
ಓಕುಳಿಪುರಂ, ಬೆಂಗಳೂರು-21. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೫೧೭ 





ಮೃತ ಕಾರ್ಮಿಕ ಸಾಗರ್‌ ಇವರ ತಂದೆ ತಾಯಿಗಳಾದ ಚಿಕ್ಕಸಿದ್ದಮ್ಮ ಹಾಗೂ ಸಾವುಕಯ್ಯ ಇವರುಗಳು ಈ ನ್ಯಾಯಾಲಯದಲ್ಲಿ 
ಅರ್ಜಿ ದಾಖಲಿಸಿದ್ದು, ಮೃತ ಸಾಗರ 1ನೇ ಪ್ರತಿವಾದಿಯಲ್ಲಿ ಕ್ಲೀನರ್‌ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾಗ ದಿ: 14-7-2003 ರಂದು 
ಅಪಘಾತದಲ್ಲಿ ಮೃತ ಹೊಂದಿದ್ದು ಹಾಗೂ ತಾವುಗಳು ಸದರಿ ಮೃತ ಸಾಗರನ ಆಶ್ರಿತರೆಂದು ತಮಗೆ ನಷ್ಠ ಪರಿಹಾರ ಕೊಡಿಸಿಕೊಡಬೇಕೆಂದು 
ಕ್ಲೇಮು ದಾಖಲು ಮಾಡಿರುತ್ತಾರೆ. 
ತತ್ಸಂಬಂಧವಾಗಿ ಸಮಸ್ತ ನಾಗರಿಕರಿಗೂ ಹಾಗೂ ಸದರಿ ಮೃತನ ಬೇರೆ ಆಶ್ರಿತರು ಯಾರಾದರೂ ಇದ್ದಲ್ಲಿ ಅವರಿಗೂ ಈ 
ಮೂಲಕ ತಿಳಿಯಪಡಿಸುವುದೇನೆಂದರೆ ಅವರು ಈ ನ್ಯಾಯಾಲಯದ ಮುಂದೆ ಈ ಪ್ರಕಟಣೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದ ಮೂವತ್ತು ದಿನಗಳೊಳಗಾಗಿ ನಷ್ಠ ಪರಿಹಾರಕ್ಕೆ ಅರ್ಜಿ ಹಾಕಿಕೊಳ್ಳಬಹುದೆಂದೂ ತಿಳಿಯಪಡಿಸಲಾಗಿದೆ. ಅವಧಿ ಮೀರಿ 
ಬಂದ ಅರ್ಜಿಯನ್ನು ಮಾನ್ಯ ಮಾಡಲಾಗುವುದಿಲ್ಲ. 
ಎನ್‌. ಕಲ್ಲುಮಾಳಿಗೆಗೌಡ 
ಪಿ. ಆರ್‌. 1130 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಚಾಮರಾಜನಗರ ಜಿಲ್ಲೆ. 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 
ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ಇವರು ಹೊರಡಿಸಿದ ನಡವಳಿಗಳು 
ವಿಷಯ: ಶ್ರೀ ಟಿ. ರಾಜಶೇಖರ್‌, ಬ್ಯಾಕ್‌ಲಾಗ್‌ ಅಡಿಯಲ್ಲಿ ಶಿಕ್ಷಕರ ಹುದ್ದೆಗೆ ಆಯ್ಕೆಗೊಂಡ ಇವರ ಆಯ್ಕೆಯನ್ನು ರದ್ದುಗೊಳಿಸುವ 


ಬಗ್ಗೆ. 
ಉಲ್ಲೇಖ: 1. ” ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಮಮಅಣಇ: ನೇಮಕಾತಿ: ಬ್ಯಾಕ್‌ಲಾಗ್‌: 13: 2001-02: ದಿನಾಂಕ: 8-7-02. 
2. ಈ ಇಲಾಖೆಯ ಸೂಚನಾ ಪತ್ರ ಇದೇ ಸಮಸಂಖ್ಯೆ, ದಿನಾಂಕ: 19-02-03. 
3. ಈ ಇಲಾಖೆಯ ಸೂಚನಾ ಪತ್ರ ಇದೇ ಸಮಸಂಖ್ಯೆ, 17-3-03. 
4. ಈ ಇಲಾಖೆಯ ಸೂಚನಾ ಪತ್ರ ಇದೇ ಸಮಸಂಖ್ಯೆ, 29-05-03. 
ಪ್ರಸ್ತಾವನೆ: 


ಶ್ರೀ ಟಿ. ರಾಜಶೇಖರ್‌ ತಂದೆ ಶ್ರೀ ತಿರುವಳ ನಾಯಕ್‌ ಪುರಭಾವನಹಳ್ಳಿ (ಅಂಚೆ) ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ 
ಇವರು ಉಲ್ಲೇಖ (1)ರ ಅಧಿಸೂಚನೆಯಲ್ಲಿ ಶಿಕ್ಷಕರ ಹುದ್ದೆಗೆ ಹೆಚ್ಚುವರಿ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದು, ಉಲ್ಲೇಖ (2)ರ ಸೂಚನಾ ಪತ್ರದಲ್ಲಿ 
ಮೂಲ ದಾಖಲಾತಿಗಳನ್ನು ಪರಿಶೀಲನೆಗೆ ಸಲ್ಲಿಸಲು ತಿಳಿಸಲಾಗಿತ್ತು. ಮೂಲ ದಾಖಲಾತಿಗಳನ್ನು ಪರಿಶೀಲನೆಗೆ ಹಾಜರಾಗದೆ ಇರುವ 
ಕಾರಣ ಉಲ್ಲೇಖ (3) ಹಾಗೂ (4) ರ ಸೂಚನಾ ಪತ್ರಗಳನ್ನು ಸಹ ಕೂಡಲೇ ಮೂಲ ದಾಖಲಾತಿಗಳನ್ನು ಪರಿಶೀಲನೆಗೆ ಹಾಜರಾಗಲು 
ತಿಳಿಸಿದ್ದು, ಹಾಜರಾಗದಿದ್ದಲ್ಲಿ ಇನ್ನೊಬ್ಬ ಅಭ್ಯರ್ಥಿಗೆ ನೇಮಕಾತಿ ಆದೇಶ ನೀಡಲು ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದ್ದರೂ ಈವರೆಗೆ 
ಮೂಲ ದಾಖಲಾತಿಗಳನ್ನು ಪರಿಶೀಲನೆಗೆ ಹಾಜರಾಗಿರುವುದಿಲ್ಲ. ಆದ್ದರಿಂದ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿನ ಆಯ್ಕೆಯನ್ನು ರದ್ದುಗೊಳಿಸಲು 
ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 
ಆದೇಶ ಸಂಖ್ಯೆ: ನಿಸಿಉ-17: 02-03: 03-04, ದಿನಾಂಕ: 24ನೇ ಸೆಪ್ಟೆಂಬರ್‌, 2003 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಗಾಗಿ ಉಲ್ಲೇಖ (1)ರಲ್ಲಿ ನಮೂದಿಸಿರುವ ಆದೇಶದಲ್ಲಿ ಶ್ರೀ ಟಿ. ರಾಜಶೇಖರ್‌, 
ತಂದೆ: ಶ್ರೀ ತಿರುವಳಾ ನಾಯಕ್‌, ಮಾಲೂರು ತಾಲ್ಲೂಕು, ಕೋಲಾರ ಜಿಲ್ಲೆ, ಇವರು ಪರಿಶಿಷ್ಟ ಪಂಗಡ ಬ್ಯಾಕ್‌ಲಾಗ್‌ ಹುದ್ದೆಗಳ 
ಅಡಿಯಲ್ಲಿ ಹೆಚ್ಚುವರಿ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 2ರಲ್ಲಿ ಶಿಕ್ಷಕರ ಹುದ್ದೆಗೆ ಆಯ್ಕೆ ಮಾಡಿರುವುದನ್ನು ರದ್ದುಗೊಳಿಸಲಾಗಿದೆ. 
ಬಿ. ಆರ್‌. ಜಯರಾಮರಾಜ್‌ ಅರಸ್‌ 


ಪಿ. ಆರ್‌. 1131 ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ, 
ಬೆಂಗಳೂರು. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಇವರ ಕಾರ್ಯಾಲಯದ 
ನಡವಳಿಕೆಗಳು 


ವಿಷಯ: ಸಿ.ಇ.ಪಿ. ನಂ: 171: 82-83ರಲ್ಲಿ ದಿ: 23-5-83ರಂದು ನಡೆದಿರುವ ಬಹಿರಂಗ ಹರಾಜಿನಲ್ಲಿ ವ್ಯವಸಾಯ ಸೇವಾ 
ಸಹಕಾರ ಸಂಘ (ನಿ). ಹುಣಸೇಹಳ್ಳಿ, ಶಿರಾ ತಾಲ್ಲೂಕು ಈ ಸಂಘದ ಹೆಸರಿಗೆ ನಿಂತಿರುವ ಸ್ಥಿರಾಸ್ತಿಗಳ 
ವರ್ಗಾವಣೆಯನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ: ಮಾರಾಟಾಧಿಕಾರಿ, ನಿಯಮ -441, ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ (ನಿ), ಮಧುಗಿರಿ ಇವರ 
ಪ್ರಸ್ತಾವನೆ ಪತ್ರದ ಕ್ರ. ಸಂ ಮಾ. ಆ. ನಿ: 441: ಟಿಡಿಸಿಸಿಬಿ: ಹ. ಮ: 22: 2003-04, ದಿ: 17-7-2003. 
ಪ್ರಸ್ತಾವನೆ: 
ಶ್ರೀ ಡಿ. ರಂಗಪ್ಪ ಬಿನ್‌ ದಾಸಣ್ಣ, ಗೂಬಲಗುಟ್ಟೆ, ಹನುಮನಹಳ್ಳಿ ಅಂಚೆ, ದೊಡ್ಡೇರಿ ಹೋಬಳಿ, ಮಧುಗಿರಿ ತಾಲ್ಲೂಕು, ಇವರು 
ತುಮಕೂರು, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌ (ನಿ) ತುಮಕೂರು ಮತ್ತು ಇದರ ಪೂಲ್‌ ಕಮಿಟಿವತಿಯಿಂದ ವೇತನ ಕಾರ್ಯದರ್ಶಿಯಾಗಿ 
ನೇಮಕಗೊಂಡು ವ್ಯವಸಾಯ ಸೇವಾ ಸಹಕಾರ ಸಂಘ (ನಿ), ಹುಣಸೇಹಳ್ಳಿ, ಶಿರಾ ತಾಲ್ಲೂಕು ಇದರ ವೇತನ ಕಾರ್ಯದರ್ಶಿಯಾಗಿ 
1972-73 ರಿಂದ 1977-78 ರವರೆಗೆ ಕೆಲಸ ನಿರ್ವಹಿಸಿರುತ್ತಾರೆ. ಈ ಅವಧಿಯಲ್ಲಿ ಸಂಘದ ಹಣ ದುರುಪಯೋಗಪಡಿಸಿಕೊಂಡಿದ್ದರಿಂದ 
ಅವರ ಮೇಲೆ ದಾವಾ ಡಿಕ್ರಿ ನಡೆದು ದಿ: 14-2-1983 ರಲ್ಲಿ ರೂ. 11,171-64ಗಳಿಗೆ ಅಮಲ್ಜಾರಿ ದಾಖಲಾಗಿರುತ್ತದೆ. ಆದರೂ ಹಣ 


೧೫೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 





ವಸೂಲಾಗದ ಕಾರಣ ಅವರ ಈ ಕೆಳಕಂಡ ಷೆಡ್ಯೂಲ್‌ ಸ್ವತ್ತುಗಳನ್ನು ದಿ: 23-5-83ರಂದು ಬಹಿರಂಗ ಹರಾಜು ನಡೆಸಿರುತ್ತದೆ. ಈ 
ಹರಾಜಿನಲ್ಲಿ ಯಾವುದೇ ಬಿಡ್‌ದಾರರು ಭಾಗವಹಿಸಿ ಕೊಂಡುಕೊಳ್ಳದ ಕಾರಣ ಷೆಡ್ಯೂಲ್‌ ಸ್ಥಿರಾಸ್ತಿಗಳನ್ನು ಮಾರಾಟಾಧಿಕಾರಿಯವರು ಡಿಕ್ರಿ 
ಹೋಲ್ಡರ್‌ ಸಂಘದ ಹೆಸರಿಗೆ ನಿಲ್ಲಿಸಿ ನಡವಳಿಕೆಗಳನ್ನು ಮಾರಾಟಾಧಿಕಾರಿಯವರು ನಡೆಸಿರುತ್ತಾರೆ. 

ಶ್ರೀ ಡಿ. ರಂಗಪ್ಪ, ಮಾಜಿ ಕಾರ್ಯದರ್ಶಿ ಇವರ ಸ್ಥಿರಾಸ್ತಿಗಳನ್ನು ಸಂಘದ ಹೆಸರಿಗೆ ಸ್ಥಿರೀಕರಿಸುವ ಸಂಬಂಧ ಸಂಘದ 
ಕಾರ್ಯಕಾರಿ ಮಂಡಳಿಯು ದಿ: 20-8-03 ರಂದು ಸಭೆ ಸೇರಿ ತೀರ್ಪು ಖುಣಿದಾರರ ಸ್ಟಿರಾಸ್ತಿಗಳನ್ನು ದಿ: 23-5-1983 ರದು ನಡೆಸಿದ 
ಬಹಿರಂಗ ಹರಾಜು ನಡವಳಿಕೆಯಲ್ಲಿ ಮಾರಾಟಾಧಿಕಾರಿಗಳು ಸಂಘದ ಹೆಸರಿಗೆ ನಿಲ್ಲಿಸಿ ನಡವಳಿಕೆ ನಡೆಸಿರುತ್ತಾರೆ. ಈ ಬಗ್ಗೆ ಸಂಘದ ಒಪ್ಪಿಗೆ 
ಪಡೆದಿರುವುದಿಲ್ಲ. ಇವರ ಸ್ಲಿರಾಸ್ತಿಗಳು ನಮ್ಮ ಸಂಘದ ವ್ಯಾಪ್ತಿಗೆ ಸೇರಿರುವುದಿಲ್ಲ ಇವು ಮಧುಗಿರಿ ತಾಲ್ಲೂಕು, ಗೂಬಲಗುಟ್ಟೆ ವ್ಯಾಪ್ತಿಗೆ 
ಸೇರಿರುತ್ತದೆ ಇವುಗಳು ತುಂಡು ಭೂಮಿಗಳಾಗಿರುತ್ತವೆ ಹಾಗೂ ಬಹಿರಂಗ ಹರಾಜು ದಿನಾಂಕಕ್ಕೆ ಈ ಎಲ್ಲಾ ಆಸ್ತಿಗಳು ಶ್ರೀ ಶಾಂತರಾಜು 
ಬಿನ್‌ ತಿಪ್ಪೇಗೌಡ, ಕಳ್ಳಂಬೆಳ್ಳ, ಶಿರಾ ತಾಲ್ಲೂಕು ಇವರಿಗೆ ಆಧಾರವಾಗಿರುವುವು. ಈ ಸ್ಥಿರಾಸ್ತಿಗಳನ್ನು ಸಂಘದ ಹೆಸರಿಗೆ ವರ್ಗಾವಣೆ ಪಡೆದರೆ 
ಕಾನೂನಿನ ತೊಡಕಾಗುತ್ತದೆ ಹಾಗೂ ಅನಗತ್ಯ ಕಾನೂನಿನ ಹೋರಾಟ ಮಾಡಬೇಕಾಗುತ್ತದೆ. ಆದ್ದರಿಂದ ಈ ಸ್ಟಿರಾಸ್ತಿಗಳನ್ನು ಸಂಘದ ಹೆಸರಿಗೆ 
ವರ್ಗಾವಣೆ ಪಡೆಯುವುದು ಸರಿಯಲ್ಲವೆಂದು ಹಾಗೂ ಇವರು ದುರುಪಯೋಗಪಡಿಸಿದ ಮೊತ್ತ (ಅಮಲ್ಜಾರಿ) ರೂ. 58,114-63ಗಳನ್ನು 
ಇವರ ಸಂಬಂಧಿಕರು ಪಾವತಿಸಲು ಮುಂದೆ ಬಂದು ದಿ: 30-9-02 ರಂದು ನಡೆದ ಸಂಘದ 2001-02ನೇ ಸಾಲಿನ ಸರ್ವ ಸದಸ್ಯರ 
ಸಭೆಯಲ್ಲಿ ಇವರಿಂದ ರೂ. 60,000-00 ಗಳನ್ನು ಪಾವತಿಸಿಕೊಂಡು ಮಾನವೀಯ ದೃಷ್ಟಿಯಿಂದ ಇವರ ಮೇಲಿರುವ ಎಲ್ಲಾ ಅಮಲ್ಲಾರಿ 
ಕ್ರಮಗಳನ್ನು ಮುಕ್ತಾಯಗೊಳಿಸಬಹುದೆಂದು ತೀರ್ಮಾನಿಸಿರುತ್ತಾರೆ. ಆದ್ದರಿಂದ ಮಾರಾಟ ಸ್ಥಿರೀಕರಣಕ್ಕೆ ಸಲ್ಲಿಸಿರುವ ಪ್ರಸ್ತಾವೆಯನ್ನು ಹಿಂದಕ್ಕೆ 
ಪಡೆದು ಶ್ರೀ ಶಾಂತರಾಜು ರವರು ಈ ಸಂಬಂಧ ರೂ. 60,000-00ಗಳನ್ನು ಪಾವತಿಸಲು ಮುಂದೆ ಬಂದಿರುವುದರಿಂದ ಈ ಹಣವನ್ನು 
ಹಾಗೂ ಇವರ ಕೋರಿಕೆಯಂತೆ ದಿ: 29-3-2003 ರಂದು ಸಭೆಯ ತೀರ್ಮಾನದಲ್ಲಿ ಇವರಿಗೆ ಸಂಘದ ವತಿಯಿಂದ ಕೊಡಬೇಕಾದ 6 
ತಿಂಗಳ ವೇತನ ಹಾಗೂ ಗ್ರಾಜ್ಕುಯಿಟಿಗಳನ್ನು ದುರುಪಯೋಗದ ಮೊತ್ತಕ್ಕೆ ಜಮೆ ಪಡೆದು ಇವರ ಮೇಲಿರುವ ಹಣ ದುರುಪಯೋಗದ 
ಎಲ್ಲಾ ಪ್ರಕರಣಗಳನ್ನು ಮಾನವೀಯ ದೃಷ್ಟಿಯಿಂದ ಮುಕ್ತಾಯಗೊಳಿಸಲು ತೀರ್ಮಾನಿಸಿರುತ್ತಾರೆ. 

ಸಂಘದ ವತಿಯಿಂದ ದಿ 29-3-03ರಂದು ಹಾಗೂ 20-6-03ರಂದು ನಡೆದ ಕಾರ್ಯಕಾರಿ ಮಂಡಳಿಯ ತೀರ್ಮಾನಗಳ ರೀತ್ಕಾ 
ಹಾಗೂ ಸಂಘದ ಅಧ್ಯಕ್ಷರು ನೀಡಿರುವ ಕಚೇರಿ ಟಿಪ್ಪಣಿ ಹಾಗೂ ಆದೇಶಗಳ ರೀತ್ಯಾ ದಿ: 23-5-1983ರಂದು ನಡೆದ ಬಹಿರಂಗ ಹರಾಜು 
ನಡವಳಿಕೆಯಂತೆ ಸಂಘದ ಹೆಸರಿಗೆ ಇವರ ಸ್ಥಿರಾಸ್ತಿಗಳನ್ನು ವರ್ಗಾವಣೆ ಮಾಡಬಾರದೆಂದು ಈ ಬಹಿರಂಗ ಹರಾಜು ಕ್ರಮವನ್ನು ವಜಾ 
ಮಾಡಿ ಆದೇಶಿಸಬೇಕೆಂದು ಮಾರಾಟಾಧಿಕಾರಿಯವರು ನಿ:ಮ: 441: ಡಿ.ಸಿ.ಸಿ. ಬ್ಯಾಂಕ್‌ (ನಿ) ಮಧುಗಿರಿ ಇವರ ಉಲ್ಲೇಖ ಪತ್ರದಲ್ಲಿ 
ಕೋರಿರುತ್ತಾರೆ ಹಾಗೂ ಸದರಿಯವರ ಸಂಬಂಧಿಕರು ಇವರ ದುರುಪಯೋಗದ ಬಾಜ್ತಿಗೆ ರೂ. 60,000-00ಗಳನ್ನು ಪಾವತಿಸಿರುತ್ತಾರೆ. 
ಉಳಿದ 6 ತಿಂಗಳ ಸಂಬಳದ ಬಾಬ್ತು ರೂ. 1800-00 ಮತ್ತು ಗ್ರಾಚುಯಿಟಿ ಬಾಬ್ತು ರೂ. 1200-00 ಒಟ್ಟು ರೂ. 3000-00ಗಳನ್ನು ಇವರ 
ದುರುಪಯೋಗದ ಬಾಜ್ತಿಗೆ ಜಮಾ ಪಡೆದು ಪೂರ್ಣಗೊಳಿಸಲು ತೀರ್ಮಾನಿಸಿರುತ್ತಾರೆ. ಆದುದರಿಂದ ಸಂಘದ ಆಡಳಿತ ಮಂಡಳಿ ಸಂಘದ 
ಸರ್ವ ಸದಸ್ಯರ ಸಾಮಾನ್ಯ ಸಭೆಯ ನಿರ್ಣಯಗಳು ಹಾಗೂ ಶ್ರೀ ರಂಗಪ್ಪನವರ ಮನವಿಗಳನ್ನು ಪರಿಗಣಿಸಿ ಮಾನವೀಯ ಹಾಗೂ ಸಂಘದ 
ಹಿತದೃಷ್ಟಿಯಿಂದ 20 ವರ್ಷ (ಇಪ್ಪತ್ತು ವರ್ಷಗಳು) ಗಳಿಗಿಂತ ಹಳೆಯದಾದ ಅಮಲ್ಲಾರಿಗಳನ್ನು ಖೈದುಗೊಳಿಸುವುದು ಸೂಕ್ತವೆಂದು ಕೋರಿ 
ಉಲ್ಲೇಖದ ರೀತಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಆದ್ದರಿಂದ ಈ ಪ್ರಕರಣಕ್ಕೆ ಸಂಬಂಧಿಸಿದ ಸಂಘದ ಎಲ್ಲಾ ನಿರ್ಣಯಗಳನ್ನು 
ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶ ನೀಡಲಾಗಿದೆ. 

ಆದೇಶ ಸ.ಸಂ.ಸ. ನಿ:33: ಎಬಿಎನ್‌ಇಎಕ್ಸ್‌ಎನ್‌: ಸೇಲ್‌: 3925: 83-84, ದಿನಾಂಕ: 10ನೇ ಸೆಪ್ಟೆಂಬರ್‌, 2003 

ಟಿ. ಮುರಳಿಕೃಷ್ಣಪ್ಪ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಧುಗಿರಿ ಉಪವಿಭಾಗ, ಮಧುಗಿರಿ ಆದ ನಾನು ಕರ್ನಾಟಕ 
ಸಹಕಾರ ಸಂಘಗಳ ಕಾಯಿದೆ 1959ರ ನಿಬಂಧನೆಗಳು 38ಎರ ಅಡಿಯಲ್ಲಿ ದತ್ತವಾದ ಅಧಿಕಾರದ ಮೇರೆಗೆ ಹಾಗೂ ಕರ್ನಾಟಕ ರಾಜ್ಯ 
ಸರ್ಕಾರದ ಅಧಿಸೂಚನೆ ಕ್ರಮಾಂಕ: ಸಿ. ಎಂ. ಡಬ್ಲ್ಯೂ: 69: ಸಿಎಲ್‌ಎಂ:2001: ದಿನಾಂಕ: 21-11-2001 ರಂತೆ ನೀಡಲಾದ ಅಧಿಕಾರ 
ಉಪಯೋಗಿಸುತ್ತಾ ಈ ಪ್ರಕರಣದಲ್ಲಿ ಅಮಲ್ಜಾರಿ ಹಣ ರೂ. 60,000-00 ಡಿಕ್ರಿ ಹೋಲ್ಡರ್‌ ಸಂಘಕ್ಕೆ ಜಮವಾಗಿರುವುದರಿಂದ ಮತ್ತು ದಿ: 
29-3-03 ರಂದು ಆಡಳಿತ ಮಂಡಳಿ ವಿಷಯ ಸಂಖ್ಯೆ-6ರ ರೀತಿ ನಿರ್ಣಯಿಸಿರುವಂತೆ 6 ತಿಂಗಳ ವೇತನ ರೂ. 1800-00 ಮತ್ತು 
ಗ್ರಾಜ್ಯುಯಿಟಿ ರೂ. 1200-00 ಒಟ್ಟು ರೂ. 3000-00ಗಳನ್ನು ಹೊಂದಾಣಿಕೆ ಜಮಾ ಮಾಡಿಕೊಳ್ಳಲು ಆದೇಶಿಸಿ ದಿ: 23-5-1983 ರಂದು 
ನಡೆದಿರುವ ಬಹಿರಂಗ ಹರಾಜಿನ ನಡವಳಿಕೆಗಳನ್ನು ರದ್ದುಮಾಡಿ ಸಂಘದ ಹೆಸರಿಗೆ ನಿಲ್ಲಿಸಲಾಗಿದ್ದ ಈ ಕೆಳಕಂಡ ಸ್ಲಿರಾಸಿಗಳನ್ನು ಡಿಕ್ರಿ 
ಹೋಲ್ಡರ್‌ ಸಂಘದ ಹೆಸರಿನಿಂದ ಬಿಡುಗಡೆ ಮಾಡಿ ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಈ ದಿನ ದಿನಾಂಕ: 10-9-2003 ರಂದು ನನ್ನ ಸ್ವಹಸ್ತಾಕ್ಷರ ಮತ್ತು ಕಛೇರಿ ಮೊಹರಿನೊಂದಿಗೆ ನೀಡಿರುತ್ತೇನೆ. 

ಟಿ. ಮುರಳಿಕೃಷ್ಣಪ್ಪ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಮಧುಗಿರಿ ಉಪವಿಭಾಗ, ಮಧುಗಿರಿ. 
ಷೆಡ್ಯೂಲ್‌ 

ದಿ: 23-5-1983 ರ ಬಹಿರಂಗ ಹರಾಜಿನಲ್ಲಿ ಸಂಘದ ಹೆಸರಿಗೆ ನಿಲ್ಲಿಸಲಾದ ಸ್ಥಿರಾಸ್ತಿಗಳನ್ನು ಈಗ ಬಿಡುಗಡೆ ಮಾಡಲಾದ 

ಸಿರಸ್ಪತುಗಳ ತಪಶೀಲು. 


ಷ್ಣ 
ಯ್‌ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ೧೫೧೯ 



















































































ಕ್ರ. | ಖಾತೆದಾರನ : ಹಕ್ಕುದಾರನ ಗ್ರಾಮ ಹೋಬಳಿ ತಾಲ್ಲೂಕು ಸ. ನಂ. ವಿಸ್ತೀರ್ಣ ತರಹೆ 
ಸಂ ಹೆಸರು 
1, ಡಿ. ರಂಗಪ್ಪ ಗೂಬಲಗುಟ್ಟೆ | ದೊಡ್ಡೇರಿ ಮಧುಗಿರಿ 31 0.25 ಖುಷ್ಕಿ ಮತ್ತು 
ತೋಟ 
ಸ ನ್‌ is ಹಃ wis 6:2 1.12 |ಖುಷ್ಠಿ 
ತ ಪ ನ ಇಷ್ಟ ಣ್‌ 11:1 0.28 ಖುಷ್ಕಿ 
4. & ಪ ಕ ಗ 1155 0.10 | ಖುಷ್ತಿ 
5; = ಗೂ ke ನ 11:7 1.01 |ಖುಷ್ಠಿ 
ಚಿಕ್ಕುಬಂದಿ 
ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ 
1. | ನಾಗಮ್ಮನ ಜಮೀನು ಸರ್ಕಾರಿ ಓಣಿ ಹಳ್ಳ ಇನಾಂತಿ ಜಮೀನು 
2. | ರಸ್ತೆ ಗುಜ್ಜಾರಪ್ಪನ ಜಮೀನು ನಾಗಮ್ಮನ ಜಮೀನು ದಾಸಪ್ಪನ ಜಮೀನು 
ತ. |ದಸ್ತೆ 11:5ರ ಪೋಡು ಹೊಸಮನೆ ದಾಸಪ್ಪನವರ ಹೊಸಮನೆ ದಾಸಪ್ಪನವರ 
ಜಮೀನು ಜಮೀನು 
4. | 11:1ರ ಪೋಡು ಹೊಸಮನೆ ದಾಸಪ್ಪನವರ ಹೊಸಮನೆ ದಾಸಪ್ಪನವರ ರಾಮಕ್ಕನ ಜಮೀನು 
ಜಮೀನು ಜಮೀನು 
5. | ಹೊಸಮನೆ ದಾಸಪ್ಪ ಹು: ತಿಮ್ಮಯ್ಯನವರ ಹೆಂಜಪ್ಪ, ಲಿಂಗಪ್ಪ, ನಾಗಮ್ಮನವರ ಜಮೀನು 
ಜಮೀನು ಜಮೀನು ರಾಮಣ್ಣ ಹನುಮಕ್ಕ ಇವರ 
ಜಮೀನು 
ಟಿ. ಮುರಳಿಕೃಷ್ಣಪ್ಪ 
ಪಿ. ಆರ್‌. 1132 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಮಧುಗಿರಿ ಉಪವಿಭಾಗ, ಮಧುಗಿರಿ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ ಕೊಪ್ಪಳರವರಲ್ಲಿ 
ಪ್ರಕಟಣೆ 
ಪ್ರಕರಣ ಸಂಖ್ಯೆ: ಕಾಅಕೋ: ಕಾನಪ :ಸಿಆರ್‌-79/ 2003, ದಿನಾಂಕ: 28ನೇ ಜುಲೈ, 2003 
ಅರ್ಜಿದಾರರು ವಿರುದ್ಧ ಪ್ರತಿವಾದಿಗಳು 
1. ಹುಜ್ಜಾರಪ್ಪ ತಂದೆ ಯಲ್ಲಪ್ಪ ಪೂಜಾರ 1. ನಿಂಗರೆಡ್ಡಿ ತಂದೆ ಬಾಳರೆಡ್ಡಿ ಬಾವಿಕಟ್ಟೆ 
ಸಾ: ತಿಪ್ಪರಸನಹಾಳ, ತಾ: ಯಲಬುರ್ಗ ಜಿಲ್ಲೆ ಸಾ: ಅರಕೇರಿ, ತಾ: ಯಲಬುರ್ಗ ಜಿ: ಕೊಪ್ಪಳ 
ಕೊಪ್ಪಳ 2. ಬಾಳಪ್ಪ ತಂದೆ ನಿಂಗರೆಡ್ಡಿ ಬಾವಿಕಟ್ಟೆ 
2. ಶ್ರೀಮತಿ ಶಂಕ್ರವ್ವ ಗಂಡ ಹುಜ್ಜಾರಪ್ಪ ಪೂಜಾರ ಸಾ: ಅರಕೇರಿ, ತಾ: ಯಲಬುರ್ಗ, ಜಿ: ಕೊಪ್ಪಳ 
ಸಾ: ತಿಪ್ಪರಸನಹಾಳ, ತಾ: ಯಲಬುರ್ಗ, 3. ಡಿವಿಜನಲ್‌ ಮ್ಯಾನೇಜರ್‌, 
ಜಿಲ್ಲೆ ಕೊಪ್ಪಳ. ದಿ ನ್ಯೂ ಇಂಡಿಯಾ ಅಶ್ಕುರೆನ್ಸ್‌ ಕಂ. ಲಿ. ಮೋತಿ ಸರ್ಕಲ್‌, 
ಬಳ್ಳಾರಿ. 


೪ 
ಸಾರ್ವಜನಿಕ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ಶ್ರೀ ಹನುಮಂತಪ್ಪ ಎಂಬುವವರು 


ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ದಿನಾಂಕ: 13-5-2003 ರಂದು ಮೃತ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಠ ಪರಿಹಾರ 
ಕಾಯ್ದೆಯಡಿ ಪರಿಹಾರ ಧನಕ್ಕಾಗಿ ಕೋರಿ ಮೃತ ಹೆಂಡತಿಯಾದ ಶ್ರೀ: ಶ್ರೀಮತಿ ಹುಜ್ಜಾರಪ್ಪ ಮತ್ತು ಶಂಕ್ರವ್ವ ಎಂಬುವವರು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದಕಾರಣ ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ, ಈ ಬಗ್ಗೆ 
ಏನಾದರೂ ಆಕ್ಷೇಪಣೆಗಳಾಗಲೀ ಅಥವಾ ಏನಾದರೂ ನಿಜವಾದ ಮೃತನ ವಾರಸುದಾರರು ಎಂದು ಪರಿಗಣಿಸಬೇಕೆಂದು 
ಕೇಳಿಕೊಳ್ಳುವುದಾದರೆ, ಅಂಥಹವರು ಈ ಪ್ರಕಟಣೆ ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನದಲ್ಲಿ ಯಾವುದೇ ಮೊದಲು ಅದರೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದ್ದು 
ಯಾರಿಂದಲೂ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಕಂಡ ಅರ್ಜಿಯನ್ನೇ ಮುಂದಿನ ವಿಚಾರಣೆಗೆ ತೆಗೆದುಕೊಳ್ಳಲಾಗುವುದು. 

ಜಿಲ್ಲಾ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 

ಪಿ. ಆರ್‌. 1133 ಕೊಪ್ಪಳ ಜಿಲ್ಲಾ ಕೊಪ್ಪಳ. 


೧೫೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೨೩, ೨೦೦೩ ಭಾಗ - ೩ 





DEPARTMENT OF COMMERCIAL TAXES 
Office of the Assistant Commissioner of Commercial Taxes, 
12th Circle, Slum Clearance Board Building, Risaldar Street, Sheshadripuram, Bangalore- 20 
NOTIFICATION 
T. N. 291/ 2003-04, Dated: 12th September 2003 

Sub: Invalidation of C-Forms. 

It is notified for the information of public that C- Form No. 0605635 issued to M/s Laxmi & Co., 
No. 12, Mysore Road, Il Cross, Tollgate, Bangalore from this office reported to have been lost the filled 
form, which was issued in the name of M/s Mathrubhumi Prints Publishing Co., Ltd., Khozikode- 673001 
by the said dealer. 

The C-Forms, which was lost, have been invalidated and permitted to use duplicate C-Form. 

Assistant Commissioner of Commercial Taxes, 
P.R.1135 12th Circle, Bangalore. 
BALANOOR INVESTMENTS & FINANCE CO. LTD. 
P. B. No. 5110, 29, Infantry Road, Bangalore- 560 001. 
NOTICE 

Notice is hereby given for general information that the members of Balanoor Investments and 
Finance Company Limited at an extraordinary general meeting of the company held on Wednesday the 
8th October 2003 at lts registered office, have passed the following special resolution to wind up the 
above company voluntarily. 

"Resolved that pursuant to Section 484 and any other provisions of the Companies act, 1956, 
applicable if any, the Company be wound up voluntarily and Mr. Jacob Mammen, Director is hereby 
authorised to give notice of the resolution by advertisement in the Office Gazette and also in two 
newspapers, one in English and one in the vernacular language circulating in the district of the registered 
office of the company within fourteen days from the date of passing of the resolution." 

Any person who objects to the voluntary winding up of the Company by the members may send 
their representations to Mr. Ashok Kuriyan, Liquidator of the Company appointed by the members of the 
company by an ordinary resolution in the above mentioned extraordinary general meeting within 10 days 
of the publication of this notice addressed to the registered office of the company. 


Bangalore By the Order of the Board, 
Dated the 8th October 2003 ASHOK KURIYAN 
Liquidator. 


Registration No. : 08-5133 
Nominal Capital: Rs. 1,00,000/- 
FORM NO. 151 
(See Rule 315) 
COMPANIES ACT 1956 
Member's (or Creditor's) Voluntary Winding up 
Notice of appointment of Liquidator pursuant to Section 516 











Name of the Company: Balanoor Investments & Finance Company Ltd. 
Nature of Business: Financial Business 
Address of Regd. Office: Empire Infantry, 29 Infantry Road, Bangalore- 560 001. 





Name (s) and address (s) of Liquidators: | Mr. Ashok Kuriyan, Fair Field Apartments, 
Ground D, 12 Benson Town, Bangalore- 560 046. 




















Date of appointment: 8th October 2003 

By whom appointed: Members in General Meeting (Resolution annexed) 
Dated the 10th day of October 2003 ASHOK KURIYAN 
P.D.95 Liquidator. 


MOTOR INDUSTRIES SOFTWARE SERVICES LTD. 
ಆ. N. R. Complex, | Floor, 32/ 33, 8th Cross, Wilson Garden, Bangalore- 560 027 
NOTICE 
(Pursuant to Section 497 (2) of the Companies Act, 1956) 

A general meeting of the shareholders of Motor Industries Software Services Limited (Under 
voluntary Liquidation) will be held on 1st December 2003 at 3 p. m. at the registered office of the company 
at Hosur Road, Adugodi, Bangalore-560 030 for the purpose of laying the accounts before it pursuant to 
Section 497 (2) of the Companies Act, 1956. 

Bangalore V. SREEDHARAN 
Dated: 10-10-2003 Liquidator 
P.D.96 Motor Industries Software Services Ltd. 


